WPP-47 /2009-2011 





ಕರ್ನಾಟಕ ರಾಜ್ಯಪತ್ರ 
ಲು 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ (ಭಾದ್ರಪದ ೧೭, ಶಕ ವರ್ಷ ೧೯೩೩) (ಸಂಚಿಕೆ ೩೬ 


ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 

ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 

ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 

ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 376 ವೆಚ್ಚ-12/11, ಬೆಂಗಳೂರು, ದಿನಾಂಕ: 30.04.2011 
ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಮಾಹಿತಿ ತಂತಜ್ಞಾನ ಮೂಲಭೂತ ಸೌಕರ್ಯದ Comprehensive security audit ಅನ್ನು 
₹ 5,14,250/- ವೆಚ್ಚದಲ್ಲಿ ನೇರವಾಗಿ ಕೇಂದ್ರ ಸರ್ಕಾರಿ ಸ್ವಾಮ್ಯದ Cert-ln ಸಂಸ್ಥೆಗೆ ವಹಿಸಿಕೊಡಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ ವಾಣಿಜ್ಯ ತೆರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ವಾಣಿಜ್ಯ ತೆರಿಗೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.403 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 226 ವೆಚ್ಚ-12/11, ಬೆಂಗಳೂರು, ದಿನಾಂಕ: 29.04.2011 
ಅಧಿಸೂಚನೆ ಸಂಖ್ಯೆ ಲೋಇ 472 ಆಕೋ-3/2007, ದಿನಾಂಕ: 22.09.2007ರಲ್ಲಿ ವಿವಿಧ ಇಲಾಖೆಗಳು, ಸ್ವಾಯತ್ತ ಸಂಸ್ಥೆಗಳು, 
ನಿಗಮಗಳು ಹಾಗೂ ಮಂಡಳಿಗಳು ಪಾಯೋಜಿಸುವ ಗಣಕ ತರಬೇತಿ ಮತ್ತು ವೃತ್ತಿಪರ ತರಬೇತಿ ಸೇವೆ (ಸಮಾಜ ಕಲ್ಯಾಣ ಮಹಿಳಾ ಮತ್ತು ಮಕ್ಕಳ 
ಕಲ್ಯಾಣ ಇಲಾಖೆಗಳ ಪರಿಶಿಷ್ಟ ಜಾತಿ/ವರ್ಗ, ಹಿಂದುಳಿದ ವರ್ಗ ಮತ್ತು ಅಲ್ಪ ಸಂಖ್ಯಾತ ವಿದ್ಯಾವಂತ ನಿರುದ್ಯೋಗಿ ಅಭ್ಯರ್ಥಿಗಳು ಸೇರಿದಂತೆ) ಹಾಗೂ 
ಇತರೆ ಸೇವೆ ಮತ್ತು ಕೆಲಸಗಳಾದಂತಹ ಐಟಿ-ಹಾರ್ಡ್‌ವೇರ್‌, ಐಟಿ-ಸಾಫ್ಟ್‌ವೇರ್‌ ಮತ್ತು ವಿದ್ಯುನ್ಮಾನ ಉಪಕರಣಗಳ ಖರೀದಿ ಸೇವೆ, ಎ.ಎಂ.ಸಿ. 
(AMO) (ವಾರ್ಷಿಕ ನಿರ್ವಹಣೆ), ಡಾಟಾ ಎಂಟ್ರಿ (Data 5೧11). ಐಟಿ ಸಲ್ಯೂಷನ್‌ (ಹಾರ್ಡ್‌ವೇರ್‌ ಮತ್ತು ಸಾಫ್ಟ್‌ವೇರ್‌) ಅಭಿವೃದ್ಧಿ ಮತ್ತು 


ನಿರ್ವಹಣೆ, ಐಟ-ನೆಟ್‌ವರ್ಕಿಂಗ್‌, ಐಟಿ-ಕನ್ಸ್‌ಲ್‌ಟೆನ್ಸಿ, ಐಟಿ-ಎನೇಬೇಲ್ಲ್‌ (1755) ಸೇವೆ ಹಾಗೂ ಇ-ಗವರ್‌ನೆನ್ಸ್‌ (5-6019/18709) (ವಿದ್ಯುನ್ಮಾನ 
(೧೭೭೩) 


೧೭೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ಭಾಗ - ೪ಎ 





ಆಡಳಿತ) ಪಾಜೆಕ್ಟ್‌ಗಳ ಸೇವೆಗಳನ್ನು ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ (ಕಿಯಾನಿಕ್ಸ್‌) ಸಂಸ್ಥೆಯಿಂದ ಮಾತ್ರ ಪಡೆಯಲು 
ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ ನೀಡಲಾಗಿದ 
ವಿನಾಯಿತಿಯನ್ನು ದಿನಾಂಕ: 24.03.2011ರ೦ದ ಜಾರಿಗೆಬರುವಂತೆ ಒಂದು ವರ್ಷದ ಅವಧಿಗೆ ಮುಂದುವರೆಸಲಾಗಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಇಲಾಖೆಗಳು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.404 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 361 ವೆಚ್ಚ-12/11, ಬೆಂಗಳೂರು, ದಿನಾಂಕ: 30.04.2011 
ಬಿ.ಎಂ.ಟಿ.ಸಿ. ಕಟ್ಟಡ, ಶಾ೦ತಿನಗರ, ಬೆ೦ಗಳೂರು ಇಲ್ಲಿ ಡಿ.ದೇವರಾಜ ಅರಸ್‌ ಟಕ್‌ ಟರ್ಮಿನಲ್ಸ್‌ ಲಿಮಿಟೆಡ್‌ ಸಂಸ್ಥೆಯ ಕಛೇರಿ ನಿರ್ಮಾಣ 
ಕಾಮಗಾರಿಯನ್ನು ₹ 86.00 ಲಕ್ಷ ವೆಚ್ಚದಲ್ಲಿ ನಿರ್ವಹಿಸಲು ನೇರವಾಗಿ ಕರ್ನಾಟಕ ಗಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಂಸ್ಥೆ 
(ಕೆಆರ್‌ಐಡಿಎಲ್‌) ಇವರಿಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪದತ್ತವಾದ 
ಅಧಿಕಾರ ಚಲಾಯಿಸಿ ಸಾರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ನಿರ್ಮಾಣ ಕಾಮಗಾರಿಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಹಾಗೂ ಕಾಮಗಾರಿ ಅಂದಾಜನ್ನು 
ಸಾಧ್ಯವಾದಷ್ಟು ಮಟ್ಟಿಗೆ ಮಾರ್ಪಾಡು ಮಾಡಿ ಅತೀ ಹೆಚ್ಚು ಮಿತವ್ಯಯವನ್ನು ಸಾಧಿಸುವುದನ್ನು ಸಾರಿಗೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. ಸದರಿ 
ಕಾಮಗಾರಿಗೆ ಸಂಬಂಧಿಸಿದಂತೆ ತಾಂತಿಕ ಮತ್ತು ಆಡಳಿತಾತ್ಮಕ ಅನುಮೋದನೆಯನ್ನು ಸಕ್ಷಮ ಪಾಧಿಕಾರದಿಂದ ಪಡೆಯುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.405 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 338 ವೆಚ್ಚ-12/11, ಬೆಂಗಳೂರು, ದಿನಾಂಕ: 30.04.2011 
ಸಚಿವ ಸಂಪುಟದ ನಿರ್ದೇಶನದ ಹಿನ್ನೆಲೆಯಲ್ಲಿ ಕಾರವಾರ ಬಂದರಿನ ಹೂಳೆತ್ತುವ ಕಾಮಗಾರಿಯನ್ನು 8 15.00 ಕೋಟ ಅಂದಾಜು 
ವೆಚ್ಚದಲ್ಲಿ ನೇರವಾಗಿ M/s Dredging Corporation of India, Vishakapatnam ಇವರಿಗೆ ವಹಿಸಿಕೊಟ್ಟಿರುವುದಕ್ಕೆ ಕರ್ನಾಟಕ ಸಾರ್ವಜನಿಕ 
ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ ಲೋಕೋಪಯೋಗಿ, ಬಂದರುಗಳು 
ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಹಾಗೂ ಕಾಮಗಾರಿಯ ಒಟ್ಟು ಮೊತ್ತವು ಆಯವ್ಯಯದಲ್ಲಿ 
ಲಭ್ಯವಿರುವ ಅನುದಾನವನ್ನು ಮೀರದಂತೆ ವಹಿಸಲು ಲೋಕೋಪಯೋಗಿ, ಬಂದರುಗಳು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. ಈ ಕಾಮಗಾರಿಯನ್ನು M/s Dredging Corporation of India ಸಂಸ್ಥೆಯು ಸಬ್‌-ಕಾಂಟ್ರ್ಯಾಕ್ಟ್‌ ನೀಡುವಂತಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.406 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 652 ವೆಚ್ಚ-12/10, ಬೆಂಗಳೂರು, ದಿನಾಂಕ: 29.04.2011 
ಕರ್ನಾಟಕ ರಾಜ್ಯ ಸಹಕಾರಿ ಮಾರಾಟ ಮಹಾಮಂಡಳ ನಿಯಮಿತವು ಖರೀದಿಸುವ ರಸಗೊಬ್ಬರವನ್ನು ದಾಸ್ತಾನು ಮಾಡಲು ರಾಜ್ಯದ 
ಜಿಲ್ಲೆಗಳಲ್ಲಿ ಖಾಸಗಿ ಉಗಾಣಗಳನ್ನು ನೇರವಾಗಿ ಬಾಡಿಗೆ ಪಡೆಯಲು ಈ ಮುಂದಿನ ಷರತ್ತುಗಳಿಗೆ ಒಳಪಟ್ಟು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ ಸಹಕಾರ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ: 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ೧೭೭೫ 





ಬಾಡಿಗೆ ಪಡೆಯಲಾಗುವ ಖಾಸಗಿ ಉಗಾಣ ಹಾಗೂ ಅದಕ್ಕೆ ನೀಡಲಾಗುವ ಬಾಡಿಗೆಯನ್ನು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ 
ಅಧ್ಯಕ್ಷತೆಯ ಸಮಿತಿಯು ನಿರ್ಧರಿಸಬೇಕು. 
॥) . ಟಿ.ಎ.ಪಿ.ಎಂ.ಎಸ್‌. ಉಗಾಣಗಳು ಹಾಗೂ State warehouse ಇತ್ಯಾದಿಗಳಲ್ಲಿ ಲಭ್ಯವಿರುವ ಸ್ಥಳಾವಕಾಶವನ್ನು ಮೊದಲಿಗೆ 
ಬಳಸಿಕೊಳ್ಳಬೇಕು. 
॥ ಒಂದು ವೇಳೆ ಖಾಸಗಿ ಉಗಾಣಗಳನ್ನು ಬಾಡಿಗೆ ಪಡೆಯುವುದಾದರೆ ಅವುಗಳಿಗೆ ನೀಡಲಾಗುವ ಬಾಡಿಗೆಯ ಮೊತ್ತವು 
ಟಿ.ಎ.ಪಿ.ಎ೦.ಎಸ್‌. ಉಗಾಣಗಳು ಹಾಗೂ $!೩! 8/600056ಗಳಿಗೆ ನೀಡಲಾಗುವ ಮೊತ್ತಕ್ಕಿಂತ ಹೆಚ್ಚು ಇರಬಾರದು. 
1) ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಸಹಕಾರ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.407 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 344 ವೆಚ್ಚ-12/11, ಬೆಂಗಳೂರು, ದಿನಾಂಕ: 19.04.2011 
ಕಂದಾಯ ಇಲಾಖೆಯ ಶಿಫಾರಸ್ಸಿನಂತೆ, ಚಿಕ್ಕಮಗಳೂರು ಜಿಲ್ಲೆ, ಐ.ಡಿ.ಪೀಠದ ಶೀ ಗುರುದತ್ತಾತೇಯ ಬಾಬಾ ಬುಡನ್‌ಸ್ವಾಮಿ ದರ್ಗಾ 
ಸಂಸ್ಥೆಯ ಗುಹೆಯ ಸಂರಕ್ಷಣೆ ಕಾಮಗಾರಿಗೆ ಟಾರ್‌ಸ್ಟೀಲ್‌ ಫೌಂಡೇಷನ್‌ ಆಫ್‌ ಇಂಡಿಯಾ, ಬೆಂಗಳೂರು ಇವರು ಮಂಡಿಸಿರುವ ₹ 44.76 ಲಕ್ಷ 
ಅಂದಾಜು ವೆಚ್ಚದ ಎರಡನೇ ಹಾಗೂ ಖಾಯಂ ಸಂರಕ್ಷಣೆ ಕಾಮಗಾರಿಯನ್ನು ಈ ಹಿಂದೆ ಗುಹೆಯ ಮೊದಲನೇ ಹಂತದ ತಾತ್ಕಾಲಿಕ ಕಾಮಗಾರಿಯನ್ನು 
ಕೈಗೊಂಡಿದ್ದ ಶೀ.ಪಿ.ಶ್ಯಾಮಸುಂದರ್‌, ಸಿವಿಲ್‌ ಇಂಜಿನಿಯರ್‌, ಬೆಂಗಳೂರು ಇವರಿಗೆ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ ಕಂದಾಯ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 
ಕಾಮಗಾರಿಯ ಅಂತಿಮ ಬಿಲ್‌ ಪಾವತಿಸುವ ಮೊದಲು ಕಂದಾಯ ಇಲಾಖೆಯು ಕಾಮಗಾರಿಯ ಗುಣಮಟ್ಟ ಮತ್ತು ಪೂರ್ಣಗೊಂಡ ಬಗ್ಗೆ 
ASI & GSI ತಜ್ಞರಿಂದ ದೃಢೀಕರಣ ಪಡೆಯುವುದು ಹಾಗೂ ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಕಂದಾಯ 
ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.415 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಆಇ 320 ವೆಚ್ಚ-12/11, ಬೆಂಗಳೂರು, ದಿನಾಂಕ:30.04.2011 
ಅಧಿಸೂಚನೆ ಸಂಖ್ಯೆ ಆಇ 169 ವೆಚ್ಚ-12/2011, ದಿನಾಂಕ:10.03.2011ರ 2ನೇ ಸಾಲಿನಲ್ಲಿ ಇರುವ "ಮಂಜೂರಾಗುವ ಕಾಮಗಾರಿಗಳು, 
ಇತರೇ ತುರ್ತು ಕಾಮಗಾರಿಗಳನ್ನು' ಎಂಬುದರ ಬದಲಾಗಿ ₹ 1.00 ಕೋಟಿ ಮೀರದ ಕಾಮಗಾರಿಗಳನ್ನು ಪೂಜ್ಯ ಮೇಯರ್‌ ಮತ್ತು ಉಪ 
ಮೇಯರ್‌ರವರ ಒಟ್ಟಾರೆ ವಾರ್ಷಿಕ ಅನುದಾನದ ಶೇ.10ರಷ್ಟು ಮೀರದಂತೆ ತುರ್ತು ಕಾಮಗಾರಿಗಳನ್ನು ದಿನಾಂಕ:31.03.2012 ರವರೆಗೆ” ಎಂದು 
ಓದಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.425 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 428 ವೆಚ್ಚ-12/11, ಬೆಂಗಳೂರು, ದಿನಾಂಕ: 02.05.2011 
ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆಯು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಉತ್ತಮಪಡಿಸಲು ಕೈಗೊಂಡಿರುವ 
ಗಣಕೀಕರಣ ಯೋಜನೆಯ ಅನುಷ್ಠಾನದ ಬಗ್ಗೆ ತಾಂತಿಕ ಲೆಕ್ಕ ಪರಿಶೋಧನೆಯನ್ನು ಮೆ: KPMG ರವರಿಂದ 8 7.00ಲಕ್ಷ ವೆಚ್ಚದಲ್ಲಿ ಹಾಗೂ ಸ್ವಂತ ವೆಚ್ಚ 


೧೭೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ಭಾಗ - ೪ಎ 





(ಸ್ವಂತ ವೆಚ್ಚದಿಂದ ₹ 105 ಲಕ್ಷ ಮೀರದಂತೆ) ಮತ್ತು ತೆರಿಗೆಯಿಂದ ನೇರವಾಗಿ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆಗೆ ಪಾರದರ್ಶಕತೆ 


ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆಯು 


ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.426 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 452 ವೆಚ್ಚ-12/11, ಬೆಂಗಳೂರು, ದಿನಾಂಕ: 09.05.2011 
ಸುವರ್ಣ ಭೂಮಿ ಯೋಜನೆಯನ್ನು ಅನುಷ್ಟಾನಗೊಳಿಸುವಲ್ಲಿ ‘Science-led Consortium Approach for inclusive Market Oriented 
Development through Suvarna Bhoomi Yojane’ ರೀತ್ಯಾ ತಾಂತಿಕ ಪರಿಣಿತ ಸೇವೆಯನ್ನು 13 ತಿಂಗಳುಗಳ ಅವಧಿಗೆ ಒಟ್ಟು ₹ 467 ಕೋಟಿ 
ಅಂದಾಜು ವೆಚ್ಚದಲ್ಲಿ ನೇರವಾಗಿ ICRISAT ಸಂಸ್ಥೆಯಿಂದ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ 
ಕಲಂ 4(ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ ತೋಟಗಾರಿಕೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ತೋಟಗಾರಿಕೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.427 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 520 ವೆಚ್ಚ-12/11, ಬೆಂಗಳೂರು, ದಿನಾಂಕ: 09.06.2011 
2011ರ ಜೂನ್‌ 10-11ರಂದು 12ನೇ ಪಂಚವಾರ್ಷಿಕ ಯೋಜನೆಯ ಮುಂದಿನ ಪಥ ಅಂತಿಮಗೊಳಿಸುವ ಸಲುವಾಗಿ ಆಯೋಜಿಸಲಾಗಿರುವ 
ಪಾದೇಶಿಕ ಸಮಾಲೋಚನಾ ಸಮಾವೇಶದಲ್ಲಿ ಭಾಗವಹಿಸಲಿರುವ ಪತಿನಿಧಿಗಳಿಗೆ ದಿನವೊಂದಕ್ಕೆ ತಲಾ ₹ 3500/- ವೆಚ್ಚದಲ್ಲಿ ದಿ ಸಿಟಾಡೆಲ್‌ ಹೋಟೆಲ್‌, 
ಬೆಂಗಳೂರು ಇಲ್ಲಿ ತಂಗಲು ವ್ಯವಸ್ಥೆಮಾಡಲು ಹಾಗೂ ಇದರೊಂದಿಗೆ ಟ್ರಾನ್ಸೋರ್ಟ್‌ ಇತ್ಯಾದಿಗಳನ್ನು ಒದಗಿಸಿ ಸಮಾವೇಶವನ್ನು ನಿರ್ವಹಿಸಲು 
ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999 ರ ಕಲ೦ 4(ಜಿ)ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ, ಯೋಜನೆ, 
ಕಾರ್ಯಕಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಯೋಜನೆ, ಕಾರ್ಯಕಮ ಸಂಯೋಜನೆ ಮತ್ತು ಸಾಂಖ್ಯಿಕ 
ಇಲಾಖೆಯು ಧೃಡಪಡಿಸಿಕೊಳ್ಳಬೇಕು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 


ಪಿ.ಆರ್‌.537 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 407 ವೆಚ್ಚ-12/11, ಬೆಂಗಳೂರು, ದಿನಾಂಕ: 25.05.2011 
ಹುಬ್ಬಳ್ಳಿ-ಧಾರವಾಡ ನಗರ ಸಾರಿಗೆ ವ್ಯವಸ್ಥೆ ಉತ್ತಮ ಪಡಿಸಲು ಯೋಜನಾ ವರದಿ ಹಾಗೂ ಅನುಷ್ಠಾನ ವರದಿ ತಯಾರಿಸುವ 
ಕಾರ್ಯವನ್ನು ₹6500 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ CEPT University, ಅಹಮದಾಬಾದ್‌ ರವರಿಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ 
ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲ೦ 4(ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ ನಗರಾಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ 


ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ೧೭೭೭ 





ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ನಗರಾಭಿವೃದ್ಧಿ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ.ಡಿ. ಮಧುಚಂದ್ರ ತೇಜಸ್ವಿ 
ಪಿ.ಆರ್‌.538 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ. 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 416 ವೆಚ್ಚ-12/11, ಬೆಂಗಳೂರು, ದಿನಾಂಕ: 24.05.2011 
ಕರ್ನಾಟಕ ಭವನ, ನವದೆಹಲಿ, ಇಲ್ಲಿನ ಆತಿಥ್ಯ ವ್ಯವಸ್ಥೆಯನ್ನು ಉತ್ತಮ ಪಡಿಸುವ ಸಲುವಾಗಿ "ಸ್ಟೇಟ್‌ ಕೇರ್‌' ಎಂಬ ಐ.ಸಿ.ಟಿ. ಸಲ್ಯೂಷನ್‌ 
ಅನ್ನು ₹480 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ M/s Peach Technovations Pvt. Ltd., Gandhinagar, Gujarath ಈ ಸಂಸ್ಥೆಗೆ ವಹಿಸಲು ಕರ್ನಾಟಕ 
ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ ಸಿ.ಆ.ಸು. ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಸಿ.ಆ.ಸು. ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ.ಡಿ. ಮಧುಚಂದ್ರ ತೇಜಸ್ವಿ 
ಪಿ.ಆರ್‌.539 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪು. 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 489 ವೆಚ್ಚ-12/11, ಬೆಂಗಳೂರು, ದಿನಾಂಕ: 25.05.2011 
ರಾಜ್ಯ ಇಂಧನ ಸಂರಕ್ಷಣೆ ನಿಧಿ (ಎಸ್‌.ಇ.ಸಿ.ಎಫ್‌) ಯೋಜನೆಯಡಿ, Sector Specific Energy Conservation Plan ಅನ್ನು ಸಿದ್ಧಪಡಿಸುವ 
ಕಾರ್ಯವನ್ನು ನೇರವಾಗಿ ಭಾರತ ಸರ್ಕಾರದ ಉದ್ದಿಮೆಯಾದ ಮೆ: ಎನರ್ಜಿ ಎಫಿಷಿಯನ್ಸಿ ಸರ್ವೀಸಸ್‌ ಲಿಮಿಟೆಡ್‌ (ಇ.ಇ.ಎಸ್‌.ಎಲ್‌) ರವರಿಗೆ 
ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲ೦ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ಇಂಧನ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಇಂಧನ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ.ಡಿ. ಮಧುಚಂದ್ರ ತೇಜಸ್ವಿ 
ಪಿ.ಆರ್‌.540 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ. 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 471 ವೆಚ್ಚ-12/11, ಬೆಂಗಳೂರು, ದಿನಾಂಕ: 14.06.2011 
ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಯ ಶಿಫಾರಸ್ಸನ್ನು ಪರಿಗಣಿಸಿ, 2011-12ನೇ ಸಾಲಿನಲ್ಲಿ ಸಾರ್ವಜನಿಕ ಉದ್ದಿಮೆಗಳ ಅಧಿಕಾರಿ/ನೌಕರರಿಗೆ 
ವಿವಿಧ ವಿಷಯಗಳಿಗೆ ತರಬೇತಿಯನ್ನು ನೀಡಲು ಒಟ್ಟು ₹ 60.10 ಲಕ್ಷಗಳ ವೆಚ್ಚದಲ್ಲಿ ಈ ಮುಂದಿನ ಪತಿಷ್ಠಿತ ಸಂಸ್ಥೆಗಳಿಂದ ನೇರವಾಗಿ ಸೇವಾ 
ಸಂಗಹಣೆಯನ್ನು ಮಾಡಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999 ರ ಕಲಂ 4(ಜಿ)ರಡಿ ಪದತ್ತವಾದ 
ಅಧಿಕಾರ ಚಲಾಯಿಸಿ, ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


1. ಎನ್‌.ಪಿ.ಸಿ, ಬೆಂಗಳೂರು 6. ಎ.ಎಸ್‌.ಸಿ.ಐ, ಹೈದರಾಬಾದ್‌ 
2. ಐ.ಪಿ.ಇ, ಹೈದರಾಬಾದ್‌ 7. ಸಿ.ಇ.ಡಿ.ಓ.ಕೆ, ಧಾರವಾಡ 

3. ಆರ್‌.ಐ.ಸಿ.ಎಂ, ಬೆಂಗಳೂರು 8. ಕೆ.ಎಸ್‌.ಎಫ್‌.ಸಿ, ಬೆ೦ಗಳೂರು 
4. _ ಇಡಿ.ಐ, ಅಹಮದಾಬಾದ್‌ 9. ಐ.ಸಿ.ಡಬ್ಲ್ಯೂ.ಎ, ಬೆಂಗಳೂರು. 
5. ಎಫ್‌.ಎಂ.ಆರ್‌, ಪಂಚಗಣಿ 


೧೭೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ಭಾಗ - ೪ಎ 





ಈ ಸಂಸ್ಥೆಗಳಿಗೆ ತರಬೇತಿಗಾಗಿ ಅಧಿಕಾರಿ/ನೌಕರರನ್ನು ನಿಯೋಜನೆಗೊಳಿಸುವ ಮೊದಲು ಸಂಬಂಧಿತ ಏಜೆನ್ಸಿಗಳು/ ಇಲಾಖೆಗಳು ಉತ್ತಮ 
ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸಲಾಗುತ್ತಿದೆ ಎಂಬುದನ್ನು ಧೃಡಪಡಿಸಿಕೊಳ್ಳಬೇಕು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.614 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 426 ವೆಚ್ಚ-12/11, ಬೆಂಗಳೂರು, ದಿನಾಂಕ: 15.06.2011 
ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತವು (65/00) ತನ್ನ ಷೇರುಗಳ ಮೌಲ್ಯ ನಿರ್ಧರಣೆ ಮಾಡುವ ಕಾರ್ಯವನ್ನು ನೇರವಾಗಿ 
ಮೆ: ಎಸ್‌.ಬಿ.ಐ.ಕ್ಯಾಪ್ಸ್‌ ಸಂಸ್ಥೆಯಿಂದ ಮಾಡಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999 ರ ಕಲಂ 4(ಜಿ)ರಡಿ 
ಪದತ್ತವಾದ ಅಧಿಕಾರ ಚಲಾಯಿಸಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಕಾರ್ಯವನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದು ಮತ್ತು ಈ ಸಂಗಹಣೆಗೆ ಸೂಕ್ತ ದರವನ್ನು (Cost-effective) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು/ನಿರ್ದೇಶಕರ ಮಂಡಳಿ, 510. ತೀರ್ಮಾನಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.649 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 508 ವೆಚ್ಚ-12/11, ಬೆಂಗಳೂರು, ದಿನಾಂಕ: 15.06.2011 
ಈಗಾಗಲೇ ಕರೆದಿದೆ ಎನ್ನಲಾದ ಟೆಂಡರನ್ನು ರದ್ದುಪಡಿಸುವ ಷರತ್ತಿಗೆ ಒಳಪಟ್ಟು, ಯು.ಪಿ.ಸಿ.ಎಲ್‌. ಜನರೇಟಂಗ್‌ ಸ್ಪೇಷನ್‌ನಿಂದ ಹಾಸನದ 
ಬಳಿಯ ಶಾಂತಿಗಾಮದಲ್ಲಿ ಇರುವ ಪಿ.ಜಿ.ಸಿ.ಐ.ಎಲ್‌. ಸ್ಟೇಷನ್‌ಗೆ 400 ಕಿಲೋವ್ಯಾಟ್‌ ವಿದ್ಯುತ್‌ ಲೈನ್‌ ಅನ್ನು ನಿರ್ಮಿಸುವ ಮಾರ್ಗದ ಖಾಸಗಿ 
ಭೂಮಿಗಳಲ್ಲಿ ಅಡಚಣೆಯಾಗಿರುವ ಒಟ್ಟು 93.969 ಮರಗಳನ್ನು ₹ 4,00,18,318.68 ವೆಚ್ಚದಲ್ಲಿ ಕತ್ತರಿಸಿ, ಜೋಡಿಸುವ ಕಾರ್ಯವನ್ನು ನೇರವಾಗಿ ಮೆ: 
ದೀಪಕ್‌ ಕೇಬಲ್ಬ್‌ (ಇಂಡಿಯಾ) ಲಿಮಿಟೆಡ್‌ ಸಂಸ್ಥೆಗೆ ವಹಿಸಿಕೊಡಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999 ರ 
ಕಲಂ 4(ಜಿ)ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ, ಇಂಧನ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಕಾರ್ಯವನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಇಂಧನ ಇಲಾಖೆಯು ಧೃಡಪಡಿಸಿಕೊಳ್ಳಬೇಕು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.650 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 427 ವೆಚ್ಚ-12/11, ಬೆಂಗಳೂರು, ದಿನಾಂಕ: 14.06.2011 
ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ನಿಯಮಿತದಿಂದ ಅನುಷ್ಠಾನಗೊಳಿಸಲು ಉದ್ದೇಶಿಸಿರುವ lot on tracking of 
movement of fertilizers using RFID technology ಕಾರ್ಯವನ್ನು ₹ 107.88 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ಮೆ: ಇನ್‌ಫೋಸಿಸ್‌ ಲಿಮಿಟೆಡ್‌ರವರಿಗೆ 
ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999 ರ ಕಲಂ 4(ಜಿ)ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ, 
ಸಹಕಾರ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಸಹಕಾರ ಇಲಾಖೆಯು ಧೃಡಪಡಿಸಿಕೊಳ್ಳಬೇಕು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.623 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗಹಣಾ ಕೋಶ) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ೧೭೭೯ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 498 ವೆಚ್ಚ-12/11, ಬೆಂಗಳೂರು, ದಿನಾಂಕ: 14.06.2011 
Agri GIM ಆಯೋಜಿಸಲು ಕಾಲಾವಕಾಶ ಕಡಿಮೆ ಇರುವುದರಿಂದ ಕೃಷಿ ಇಲಾಖೆ ಕೋರಿರುವಂತೆ, ದಿನಾಂಕ: 08.06.2011 ರಿಂದ 
ಆರಂಭವಾಗಲಿರುವ ಜಾಗತಿಕ ಕೃಷಿ ಬಂಡವಾಳ ಹೂಡಿಕೆದಾರರ ಸಮಾವೇಶದ Media Consultancy & Event Mangement ಕಾರ್ಯಗಳನ್ನು 
ಫ 1,30,94,487 ವೆಚ್ಚದಲ್ಲಿ M/s PWC ಮತ್ತು MACA ರವರಿಗೆ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ, 1999 ರ ಕಲಂ 4(ಜಿ)ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ, ಕೃಷಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಕೃಷಿ ಇಲಾಖೆಯು ಧೃಡಪಡಿಸಿಕೊಳ್ಳಬೇಕು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.624 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 369 ವೆಚ್ಚ-12/11, ಬೆಂಗಳೂರು, ದಿನಾಂಕ: 13.06.2011 
ಶೀ ಆರ್‌.ಎನ್‌.ಕುಮಾರ್‌ ಸಮಾಲೋಚಕರು, ಇವರ ಸೇವೆಯನ್ನು ಆಡಳಿತ ತರಬೇತಿ ಸಂಸ್ಥೆ, ಮೈಸೂರು ಇಲ್ಲಿ ಮಾಸಿಕ ₹ 25,000/- 
ಶುಲ್ಕದ ಮೇಲೆ ಮೂರು ವರ್ಷಗಳ ಅವಧಿಗೆ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999 ರ ಕಲಂ 
4(ಜಿ)ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ, ಸಿ.ಆ.ಸು. ಇಲಾಖೆ (ಆಡಳಿತ ಸುಧಾರಣೆ) ಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಸಿ.ಆ.ಸು. (ಆಡಳಿತ ಸುಧಾರಣೆ) ಇಲಾಖೆಯು 
ಧೃಡಪಡಿಸಿಕೊಳ್ಳಬೇಕು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.625 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 481 ವೆಚ್ಚ-12/11, ಬೆಂಗಳೂರು, ದಿನಾಂಕ: 14.06.2011 
ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತರವರು ಹೊರದೇಶಗಳಿಂದ ಕಲ್ಲಿದ್ದಲು ಸಂಗಹಿಸಲು ಸೂಕ್ತ ಕಲ್ಲಿದ್ದಲು ಸಪ್ಲೆಯರ್‌ರನ್ನು ಆಯ್ಕೆ 
ಮಾಡಲು £೦। ಮತ್ತು ಗಗ ಸಿದ್ಧಪಡಿಸುವುದು, ಯಶಸ್ವಿಬಿಡ್‌ದಾರರ ಆಯ್ಕೆ ಮೊದಲಾದ ಕಾರ್ಯಗಳನ್ನು ನಡೆಸಲು ₹ 50.00 ಲಕ್ಷಗಳ ವೆಚ್ಚದಲ್ಲಿ 
(ಪಯಾಣ ವೆಚ್ಚ ಹಾಗೂ ಸೇವಾ ತೆರಿಗೆ ಪತ್ಯೇಕ) ಮೆ: SBI Capital Markets Ltd. ಸಂಸ್ಥೆಯನ್ನು ಆರ್ಥಿಕ ಸಲಹೆಗಾರರನ್ನಾಗಿ ನೇಮಿಸಿಕೊಳ್ಳಲು 
ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999 ರ ಕಲಂ 4(ಜಿ)ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ, ಇಂಧನ 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಇಂಧನ ಇಲಾಖೆಯು ಧೃಡಪಡಿಸಿಕೊಳ್ಳಬೇಕು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.626 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 491 ವೆಚ್ಚ-12/11, ಬೆಂಗಳೂರು, ದಿನಾಂಕ: 14.06.2011 
ಖಜಾನೆ-2 ಯೋಜನೆಯ ಅಭಿವೃದ್ಧಿ ಕಾರ್ಯವು ಯಾವುದೇ ಅಡಚಣೆಯಿಲ್ಲದೆ ಸಾಗುವ ಉದ್ದೇಶದಿಂದ ಶೀ ಸೌರಬ್‌ 
ಭಟ್ಟಾಚಾರ್ಯರವರನ್ನು ಮೆ: Grant Thornton Advisory Pvt. Ltd., Gurgaon, ಈ ಸಂಸ್ಥೆಯಿಂದ ಮಾಸಿಕ ₹ 1,95,000 + 1೫695 ದರದ ಆಧಾರದ 


೧೭೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ಭಾಗ - ೪ಎ 





ಮೇಲೆ ಜೂನ್‌ 2011 ರಿಂದ ಒಂದು ವರ್ಷದ ಅವಧಿಗೆ ಖಜಾನೆ ಇಲಾಖೆಗೆ ನೇಮಿಸಿಕೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ, 1999 ರ ಕಲಂ 4(ಜಿ)ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ, ಖಜಾನೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಖಜಾನೆ ಇಲಾಖೆಯು ಧೃಡಪಡಿಸಿಕೊಳ್ಳಬೇಕು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.627 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಆಇ 376 ವೆಚ್ಚ-12/11, ಬೆಂಗಳೂರು, ದಿನಾಂಕ: 17.06.2011 
ದಿನಾಂಕ: 30.04.2011ರ ಸಮಸಂಖ್ಯೆಯ ಅಧಿಸೂಚನೆಯ ಎರಡನೇ ಸಾಲಿನಲ್ಲಿ ಇರುವ “ಕೇಂದ್ರ ಸರ್ಕಾರಿ ಸ್ವಾಮ್ಯದ Ceಗ-ln ಸಂಸ್ಥೆಗೆ” 
ಎಂಬುದಕ್ಕೆ ಬದಲಾಗಿ “ಕೇಂದ್ರ ಸರ್ಕಾರಿ ಸ್ವಾಮ್ಯದ Cಗ-॥n ಸಂಸ್ಥೆಯಲ್ಲಿ ನೊಂದಾಯಿತ Ms ಕಂಟೋಲ್‌ ಕೇಸ್‌ ಇಂಡಿಯಾ ಪ್ರೈವೇಟ್‌ ಲಿಮಿಟೆಡ್‌ 
ಸಂಸ್ಥೆಗೆ' ಎಂದು ಓದಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.670 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 613 ವೆಚ್ಚ-12/11, ಬೆಂಗಳೂರು, ದಿನಾಂಕ: 07.07.2011 
ಶೀ ಸಿ.ಕೆ.ವೇಣುಗೋಪಾಲರಾವ್‌, ನಿವೃತ್ತ ಉಪ ನಿಬಂಧಕರು (ಶಿಷ್ಠಾಚಾರ), ಇವರ ಸೇವೆಯನ್ನು ಸಮಾಲೋಚಕರು (ಶಿಷ್ಠಾಚಾರ) ಆಗಿ 
ಕರ್ನಾಟಕ ಉಚ್ಚ ನ್ಯಾಯಾಲಯ ಇಲ್ಲಿ ತಿಂಗಳಿಗೆ 9 20,000/-ಗಳ ಕೊಢೀಕೃತ ಶುಲ್ಕದಲ್ಲಿ (೦೦೧50168166 199) ಒಂದು ವರ್ಷದ ಅವಧಿಗೆ 
ಪಡದುಕೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಇಲಾಖೆಯು 
ಧೃಡಪಡಿಸಿಕೊಳ್ಳಬೇಕು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ.ಡಿ.ಮಧುಚಂದ್ರ ತೇಜಸ್ವಿ 
ಪಿ.ಆರ್‌.705 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ) 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಇ 580 ವೆಚ್ಚ-12/11, ಬೆಂಗಳೂರು, ದಿನಾಂಕ:06.07.2011 
ವಿಜಯನಗರ ಪುನ:ಶ್ಚೇತನ ಪತಿಷ್ಠಾನದ ವತಿಯಿಂದ ಹಂಪಿಯಲ್ಲಿ “ಸಂಸ್ಕೃತಿವನ” ನಿರ್ಮಾಣದ ಮಾಸ್ಟರ್‌ ಪ್ಲಾನ್‌, ಡಿ.ಪಿ.ಆರ್‌. ತಯಾರಿಕೆ 
ಮತ್ತು ಕಾಮಗಾರಿಗಳ ತಾಂತಿಕ ಉಸ್ತುವಾರಿ ಕೆಲಸಗಳನ್ನು ಆಯ್ಕೆ ಮಾಡಲಾದ ವಾಸ್ತುಶಿಲ್ಪಿ ಸಂಸ್ಥೆಯಾದ ಮೆ: ಗಾಯತ್ರಿ ಅಂಡ್‌ ನಮಿತ್‌ ಆರ್ಕಿಟೆಕ್ಟ್‌ 
ಇವರಿಗೆ ಯೋಜನೆಯ ಅಂದಾಜು ಮೊತ್ತವಾದ ರೂ. 385.00 ಕೋಟಿಯ ಶೇ.3 ರಷ್ಟು ಶುಲ್ಕದಲ್ಲಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ ಪವಾಸೋದ್ಯಮ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು/ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗಹಿಸುವುದನ್ನು ಪವಾಸೋದ್ಯಮ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಬಿ.ವಿಜಯ ಕುಮಾರ್‌ 
ಪಿ.ಆರ್‌.706 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ೧೭೮೧ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 584 ವೆಚ್ಚ-12/11, ಬೆಂಗಳೂರು, ದಿನಾಂಕ: 05.07.2011 

“ಭಾಗ್ಯಲಕ್ಷ್ಮೀ” ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸುವ ಸಲುವಾಗಿ ಫಲಾನುಭವಿ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಠೇವಣಿಯನ್ನು 
ಇರಿಸಲು ಮತ್ತು ಅದನ್ನು ನಿರ್ವಹಿಸಲು ಕೇಂದ್ರ ಸರ್ಕಾರದ ಸ್ವಾಮ್ಯ ಸಂಸ್ಥೆಯಾದ ಮೆ.ಭಾರತೀಯ ಜೀವ ವಿಮಾ ನಿಗಮದ ಮೂಲಕ ಪಾಲುದಾರ 
ಹಣಕಾಸು ಸಂಸ್ಥೆಯಾಗಿ ನಿರ್ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪದತ್ತವಾದ 
ಅಧಿಕಾರ ಚಲಾಯಿಸಿ ದಿನಾಂಕ: 01.04.2011 ರಿಂದ 31.03.2013 ರವರೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಬಿ. ವಿಜಯ ಕುಮಾರ್‌ 
ಪಿ.ಆರ್‌.707 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 628 ವೆಚ್ಚ-12/11, ಬೆಂಗಳೂರು, ದಿನಾಂಕ:06.07.2011 

ಭಾರತ ಸರ್ಕಾರದ ಸಹಯೋಗದೊಂದಿಗೆ ಬೆ೦ಗಳೂರು ಮತ್ತು ಗುಲ್ಬರ್ಗಾದಲ್ಲಿ ಸ್ಥಾಪಿಸಲಾಗುವ ಕರ್ನಾಟಕ ಜರ್ಮನ್‌ ಬಹು ಕೌಶಲ್ಯ 

ಅಭಿವೃದ್ಧಿ ಕೇಂದಗಳಲ್ಲಿ ಪಾರಂಭಿಸಲಾಗುವ ನೆಟ್‌ವರ್ಕಿಂಗ್‌ ಕೋರ್ಸುಗಳನ್ನು ನಡೆಸಲು ಪಯೋಗಾಲಯ ಸಲಕರಣೆಗಳನ್ನು ನೇರವಾಗಿ ೦1800 
ಛಿ 

ಚಲಾಯಿಸಿ ಕಾರ್ಮಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ವಸ್ತುಗಳನ್ನು/ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗಹಿಸುವುದನ್ನು ಕಾರ್ಮಿಕ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಸಂಸ್ಥೆಯಿಂದ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4ಜಿ) ರಡಿ ಪದತ್ತವಾದ ಅಧಿಕಾರ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಬಿ. ವಿಜಯ ಕುಮಾರ್‌ 
ಪಿ.ಆರ್‌.708 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 530 ವೆಚ್ಚ-12/11, ಬೆಂಗಳೂರು, ದಿನಾಂಕ: 05.07.2011 
ಟಾನ್ಸ್‌ಫಾರ್ಮರ್ಸ್‌ (transformers) ಹಾಗೂ ಅದಕ್ಕೆ ಸಂಬಂಧಿತ ಇತರೆ ಸೇವೆಗಳ ದರವನ್ನು ತಜ್ಞ ಸಮಿತಿಯು ನಿರ್ಧರಿಸುವ ಷರತ್ತಿಗೆ 
ಒಳಪಟ್ಟು ಎಲ್ಲಾ ₹500//ಗಳು ಟಾನ್ಸ್‌ಫಾರ್ಮರ್ಸ್‌ (transformers) ಹಾಗೂ ಅದಕ್ಕೆ ಸಂಬಂಧಿತ ಮತ್ತಿತರ ಸೇವೆಗಳನ್ನು ಕರ್ನಾಟಕ ವಿದ್ಯುತ್‌ 
ಕಾರ್ಯಾನೆ (ಕವಿಕಾ) ಯಿಂದ ನೇರವಾಗಿ ಸಂಗಹಣೆ ಮಾಡಿಕೊಳ್ಳಲು ಅಧಿಸೂಚನೆ ಸಂ. ಆಇ 566 ವೆಚ್ಚ-12/2010, ದಿನಾಂಕ: 05.08.2010ರಲ್ಲಿ 
ಇಂಧನ ಇಲಾಖೆಗೆ ಕೆಟಿಪಿಪಿ ಅಧಿನಿಯಮದ ಕಲಂ 4(ಜಿ) ಅಡಿ ನೀಡಲಾಗಿದ್ದ ವಿನಾಯಿತಿಯನ್ನು ದಿನಾಂಕ: 20.06.2011ರಿ೦ದ ಜಾರಿಗೊಳ್ಳುವಂತೆ 
ಒಂದು ವರ್ಷದ ಅವಧಿಗೆ ಮಾತ್ರ ವಿಸ್ತರಿಸಿದೆ. 
ಕರ್ನಾಟಕ ವಿದ್ಯುತ್‌ ಕಾರ್ಪಾನೆ (ಕವಿಕಾ) ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ.ಟ.ಪಿ.ಪಿ 
ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಉತ್ಪನ್ನ/ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗಹಿಸುವುದನ್ನು ಇಂಧನ 
ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಬಿ. ವಿಜಯ ಕುಮಾರ್‌ 
ಪಿ.ಆರ್‌.709 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 


೧೭೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ಭಾಗ - ೪ಎ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 538 ವೆಚ್ಚ-12/11, ಬೆಂಗಳೂರು, ದಿನಾಂಕ: 04.07.2011 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವಿಶೇಷ ನೇಮಕಾತಿ ಸಮಿತಿಯ ಅಡಿಯಲ್ಲಿ ಕಿರಿಯ ಆರೋಗ್ಯ ಸಹಾಯಕರ ಒಟ್ಟು 1049 
ಹುದ್ದೆಗಳಿಗೆ (ಪುರುಷ: 314 ಹಾಗೂ ಮಹಿಳೆ: 735) ನೇರ ನೇಮಕಾತಿಗಾಗಿ ಕರೆದಿರುವ ಅರ್ಜಿಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಪೂರ್ವಪಟ್ಟಿ 
ಸಿದ್ಧಪಡಿಸುವ ಪಕಿಯೆಗಳನ್ನು ನಿರ್ವಹಿಸುವ ಕಾರ್ಯವನ್ನು ₹ 4.00 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ಕರ್ನಾಟಕ ಪರೀಕ್ಷಾ ಪಾಧಿಕಾರಕ್ಕೆ ವಹಿಸಲು 
ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲ೦ 4(ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. ಕರ್ನಾಟಕ ಪರೀಕ್ಷಾ ಪಾಧಿಕಾರವು ಈ ಸೇವೆಯನ್ನು ಬೇರೆಯವರಿಗೆ ವಹಿಸಿಕೊಡುವುದಾದಲ್ಲಿ ಕೆಟಿಪಿಪಿ 
ಅಧಿನಿಯಮ/ನಿಯಮಗಳನ್ನು ಪಾಲಿಸಬೇಕು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ.ಡಿ.ಮಧುಚಂದ್ರ ತೇಜಸ್ವಿ 
ಪಿ.ಆರ್‌.726 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ) 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 464 ವೆಚ್ಚ-12/11, ಬೆಂಗಳೂರು, ದಿನಾಂಕ: 07.07.2011 
ಎಲ್ಲಾ ವಿದ್ಯುಚ್ಛಕ್ತಿ ಸರಬರಾಜು ಕಂಪನಿ ನಿಯಮಿತ ಸಂಸ್ಥೆಯವರು ಜಿಲ್ಲಾ ನಿರ್ಮಿತಿ ಕೇಂದ್ರ ಮತ್ತು ಕರ್ನಾಟಕ ರೂರಲ್‌ ಇನ್‌ಫಾಸ್ಟ ಕ್ಷರ್‌ 
ಡೆವಲಪ್‌ಮೆಂಟ್‌ ಲಿಮಿಟೆಡ್‌ ಇವರಿಂದ ನೇರವಾಗಿ ವಿದ್ಯುತ್‌ ಕಂಬಗಳನ್ನು ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ ಇಂಧನ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ವಿದ್ಯುತ್‌ ಕಂಬಗಳನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಇಂಧನ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ.ಡಿ.ಮಧುಚಂದ್ರ ತೇಜಸ್ಟಿ 
ಪಿ.ಆರ್‌.725 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ) 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 585 ವೆಚ್ಚ-12/11, ಬೆಂಗಳೂರು, ದಿನಾಂಕ: 08.07.2011 
"ಕರ್ನಾಟಕದಲ್ಲಿ ಮಹಿಳೆಯ ಸ್ಥಾನಮಾನ" ಕುರಿತ ಪಬಂಧವನ್ನು ₹ 20.00 ಲಕ್ಷಗಳ ವೆಚ್ಚದಲ್ಲಿ ಸಿದ್ಧಪಡಿಸುವ ಕಾರ್ಯವನ್ನು ನೇರವಾಗಿ 
ಇನ್‌ಸ್ಟಿಟ್ಯೂಟ್‌ ಫಾರ್‌ ಸೋಷಿಯಲ್‌ ಅಂಡ್‌ ಎಕನಾಮಿಕ್‌ ಚೇಂಜ್‌, ಬೆಂಗಳೂರು, ಈ ಸಂಸ್ಥೆಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ ಯೋಜನೆ ಕಾರ್ಯಕಮ ಸಂಯೋಜನೆ ಮತ್ತು ಸಾಂಖ್ಯಿಕ 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗಹಿಸುವುದನ್ನು ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ 
ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ.ಡಿ.ಮಧುಚಂದ್ರ ತೇಜಸ್ವಿ 
ಪಿ.ಆರ್‌.727 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ) 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 549 ವೆಚ್ಚ-12/11, ಬೆಂಗಳೂರು, ದಿನಾಂಕ: 11.07.2011 
ಕರ್ನಾಟಕ ಸರ್ಕಾರವು ಜೂನ್‌ 2012 ರಲ್ಲಿ ನಡೆಸಲಿರುವ ಗ್ಲೋಬಲ್‌ ಇನ್‌ವೆಸ್ಟರ್ಸ್‌ ಮೀಟ್‌ 2012 (GIM 2012)A MC&A's ಸಂಸ್ಥೆಯಿಂದ ಮಾಸಿಕ 
₹2.00 ಲಕ್ಷಗಳ Consultancy Retainer Fee (inclusive of all taxes) ನಲ್ಲಿ Branding and Communication ಸೇವೆಯನ್ನು ಪಡೆಯಲು ಕರ್ನಾಟಕ 
ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ ಮೂಲಸೌಲಭ್ಯ ಅಭಿವೃದ್ಧಿ 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ೧೭೮೩ 





ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. C&A ಸಂಸ್ಥೆಯು ಈ ಸೇವೆಯನ್ನು ಬೇರೆಯವರಿಗೆ ವಹಿಸಿಕೊಡುವುದಾದಲ್ಲಿ ಕೆಟಿಪಿಪಿ ಅಧಿನಿಯಮ/ನಿಯಮಗಳನ್ನು 
ಪಾಲಿಸಬೇಕು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ.ಡಿ.ಮಧುಚಂದ, ತೇಜಸ್ವಿ 
ಪಿ.ಆರ್‌.743 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ) 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 526 ವೆಚ್ಚ-12/11, ಬೆಂಗಳೂರು, ದಿನಾಂಕ: 11.07.2011 
ಬಿಜಾಪುರದಲ್ಲಿ ಸೈಕ್ಲಿಂಗ್‌ ವೆಲೋಡೋಂ ನಿರ್ಮಿಸುವ ಕಾಮಗಾರಿಯನ್ನು ಅಂತಿಮವಾಗಿ Third party inspection ಗೆ ಒಳಪಡಿಸುವ 
ಷರತ್ತಿಗೆ ಒಳಪಟ್ಟು ₹ 423.00 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ಕರ್ನಾಟಕ ರೂರಲ್‌ ಇನ್‌ಫಾಸ್ಟ ಕ್ಷರ್‌ ಡೆವಲಪ್‌ಮೆಂಟ್‌ ಲಿಮಿಟೆಡ್‌ ಇವರಿಗೆ ವಹಿಸಲು 
ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲ೦ 4(ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ ಯುವಜನ 
ಸೇವಾ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಯುವಜನ ಸೇವಾ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. ಕೆ.ಆರ್‌.ಐ.ಡಿ.ಎಲ್‌. ಸಂಸ್ಥೆಯು ಈ ಕಾಮಗಾರಿಯನ್ನು ಬೇರೆಯವರಿಗೆ ವಹಿಸಿಕೊಡುವುದಾದಲ್ಲಿ ಕೆಟಿಪಿಪಿ ಅಧಿನಿಯಮ/ 
ನಿಯಮಗಳನ್ನು ಪಾಲಿಸಬೇಕು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ.ಡಿ.ಮಧುಚಂದ್ರ ತೇಜಸ್ಟಿ 
ಪಿ.ಆರ್‌.744 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ) 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 523 ವೆಚ್ಚ-12/11, ಬೆಂಗಳೂರು, ದಿನಾಂಕ: 11.07.2011 
Administrative Staff College of India, ಹೈದರಾಬಾದ್‌, Indian Institute of Management, ಅಹಮದಾಬಾದ್‌, ಕ್ಯಾಲಿಕಟ್‌ ಮತ್ತು 
ಕೊಲ್ಕತ್ತಾ ಹಾಗೂ Pegasus Institute for Excellence, ಬೆಂಗಳೂರು ಈ ಸಂಸ್ಥೆಗಳಿಗೆ ಪೊಲೀಸ್‌ ಅಧಿಕಾರಿಗಳನ್ನು 2011-12ನೇ ಸಾಲಿನಲ್ಲಿ 
₹ 70,19,080/-ಗಳ ವೆಚ್ಚದಲ್ಲಿ ತರಬೇತಿಗೆ ನಿಯೋಜಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 
4(ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ ಒಳಾಡಳಿತ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಒಳಾಡಳಿತ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ.ಡಿ.ಮಧುಚಂದ್ರ ತೇಜಸ್ವಿ 
ಪಿ.ಆರ್‌.745 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ) 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 583 ವೆಚ್ಚ-12/11, ಬೆಂಗಳೂರು, ದಿನಾಂಕ:13.07.2011 
ಹಿಂದುಳಿದ ವರ್ಗಗಳ ಮತ್ತು ಅಲ್ಪ ಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳು ತರಬೇತಿ ಸಂಬಂಧಿತ ಕಾರ್ಯಕಮಗಳನ್ನು 
ಕಾಲಕಾಲಕ್ಕೆ ಪರಿಶೀಲಿಸಬೇಕೆಂಬ ಷರತ್ತಿಗೆ ಒಳಪಟ್ಟು, ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಅಲ್ಪ ಸಂಖ್ಯಾತರ ವಿದ್ಯಾರ್ಥಿಗಳಿಗೆ CET, CA, CPT, 
BPO, Retail Management, Sales Management ಮತ್ತು Marketing Management ವಿಷಯಗಳ ಬಗ್ಗೆ 2011-12ನೇ ಸಾಲಿನಲ್ಲಿ ತರಬೇತಿಯನ್ನು 
M.T.Educare ಸಂಸ್ಥೆಯಿಂದ ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) 
ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ತರಬೇತಿಗಳನ್ನು ಸಮಂಜಸ ದರದಲ್ಲಿ ಸಂಗಹಿಸುವುದನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯು 
ಧೃಡಪಡಿಸಿಕೊಳ್ಳಬೇಕು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ.ಡಿ.ಮಧುಚಂದ್ರ ತೇಜಸ್ವಿ 
ಪಿ.ಆರ್‌.749 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ) 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 


೧೭೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ಭಾಗ - ೪ಎ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 638 ವೆಚ್ಚ-12/11, ಬೆಂಗಳೂರು, ದಿನಾಂಕ:13.07.2011 

ಶೀ ಮಂದಾರ ನಾಯಕ್‌ ಇವರನ್ನು ವಿತ್ತೀಯ ಕಾರ್ಯನೀತಿ ಸಂಸ್ಥೆ (Fiscal Policy Institute) ಯಲ್ಲಿ ಒಟ್ಟಾರೆ ಮಾಹೆಯಾನ 
₹46 000,-ಗಳ ಸಮಾಲೋಚನಾ ಶುಲ್ಕದೊಂದಿಗೆ ಒಂದು ವರ್ಷದ ಅವಧಿಗೆ ಸಮಾಲೋಚಕರನ್ನಾಗಿ ನೇಮಿಸಿಕೊಳ್ಳಲು ಕರ್ನಾಟಕ ಸಾರ್ವಜನಿಕ 
ಸಂಗಹಣೆಗಳಲ್ಲಿ ಪಾರದರ್ಶಕತೆ ಚಟ 1999ರ ಕಲಂ 4ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ ರಿಕ ಇಲಾಖೆಗೆ ಪಾರದರ್ಶಕತೆ 

ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. _ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜೆ.ಡಿ.ಮಧುಚಂದ್ರ ತೇಜಸ್ವಿ 
ಪಿ.ಆರ್‌.750 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ) 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ENERGY SECRETARIAT 
CORRIGENDUM 


No: EN 07 NCE 2011, Bangalore, Date: 18.7.2011 
In exercise of the powers conferred in para 24 of the Karnataka Renewable Energy Policy 2009-2014, the Government of 
Karnataka issues the following amendments to the Government Order No: EN 354 NCE 2008 dated: 19.01.2010 under the 
headings:- 
“9 (v) Time limit for project completion: 
It is mandatory for the developer to complete the project in all respect and commission the project with grid 
synchronization within a period of 3 years from the date of the statutory clearances. Karnataka Renewable Energy 
Development Limited will endeavour to obtain all required statutory clearances within 6 months period.” 
Shall be read as 
“9 (v) Time limit for project completion 
1) Wind Power Projects:- 
Stage-l - 24 months from 26/0 date (date of allotment) for Data collection and submitting the DPR and submission of 
enhancement if any. 
Stage-ll - Three months for technical clearance for the project by KREDL from the date of receipt of DPR. 
Stage-lll - 6 months for obtaining all statutory clearances. The KREDL shall facilitate for obtaining required statutory 
clearances from the concerned Department. 
Stage-IV - 2 years 6 months for completion and commissioning of the project with an automatic extension of additional 9 
months for Stage-lll and IV. 
After the IV Stage only one year extension shall be given @ Rs.1 lakh per MW as a extension fee. Overall, 
the project has to be completed for the allotted capacity within a period of 6 % years from the date of 
allotment. 


2) Hydro Power Projects:- 


Stage-l - One year from the allotment for submission of DPR with a request for enhancement of capacity if any. 
Stage-ll - Three months from the date of receipt of DPR for technical clearance by the KREDL. 
Stage-lll ಥಿ 6 months for obtaining various statutory clearances. Since most of the small / mini hydro projects requires 


Forest clearances which would even go up to the level of Ministry of Environment and Forest, GOI, three 

more months shall be given as reserve for Stage-lll clearance. 
Stage-IV - 3 years for the implementation and commissioning of the project. 

After the IV Stage only one year extension shall be given @ Rs.1 lakh per MW as a extension fee. 
Overall, the project has to be completed for the allotted capacity within a period of 5 years from the date of 
allotment. 
BY ORDER AND IN THE NAME OF GOVERNOR OF KARNATAKA, 
PR-776 SURESH.B.KRISHNAPPANAVAR, 
UNDER SECRETARY TO GOVERNMENT, 
ENERGY DEPARTMENT. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ೧೭೮೫ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 70 () ಸಿಜಿ 2010, ಬೆಂಗಳೂರು, ದಿನಾಂಕ: 30-7-2011 
ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ನ್ನು ರಾಜ್ಯದಲ್ಲಿ ಅನುಷ್ಟಾನಗೊಳಿಸಲು, ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 
2006ರ ಸೆಕ್ಟನ್‌ 68ರ ಅಡಿಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾ ದಂಡಾಧಿಕಾರಿಗಳನ್ನು ಆಯಾ ಜಿಲ್ಲೆಗಳಿಗೆ 
“ನ್ಯಾಯ ನಿರ್ಣಯ ಅಧಿಕಾರಿ” (೮1೮108೧0 ೦11060ಗಳನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ. ಈ ಅಧಿಕಾರಿಗಳು 
ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ರ ಅಡಿ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಕರ್ತವ್ಯ ನಿರ್ವಹಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಐ. ಹೇಮನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 70 (1) ಸಿಜಿಇ 2010, ಬೆ೦ಗಳೂರು, ದಿನಾಂಕ:30-7-2011 
ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ನ್ನು ರಾಜ್ಯದಲ್ಲಿ ಅನುಷ್ಟಾನಗೊಳಿಸಲು, ಕಾಯ್ದೆಯ ಸೆಕ್ಷನ್‌ 45ರ ಅಡಿಯಲ್ಲಿ ಇಲಾಖೆಯ 
ಪ್ರಯೋಗ ಶಾಲೆಗಳಲ್ಲಿ ಮುಖ್ಯ/ಹಿರಿಯ/ಸಹಾಯಕ/ೆಮಿಸ್ಟ್‌ಗಳ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವವರನ್ನು ಅವರುಗಳ ಪ್ರಸಕ್ತ ಕರ್ತವ್ಯದ ಜೊತೆಗೆ 
“ಆಹಾರ ವಿಶ್ಲೇಷಕ” (೫0೦೦ರ Analyst) ರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಈ ಕೆಳಗಿನಂತೆ ನೇಮಕ ಮಾಡಿದೆ. ಈ ಕೆಳಕಂಡ ಅಧಿಕಾರಿಗಳು 
ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ರ ಅಡಿ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಅವರ ಹೆಸರಿನ ಎದುರಿಗೆ ಸೂಚಿಸಿರುವ ವ್ಯಾಪ್ತಿ 
ಪ್ರದೇಶದಲ್ಲಿ ಕರ್ತವ ನಿರ್ವಹಿಸತಕ್ಕದ್ದು. 
ಕ್ರ 





ಹುದ್ದೆ ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ವ್ಕಾ ದೇಶ 


p) 


2 
೬2 
(4 


೦ 





1 ಚೀಫ್‌ ಕೆಮಿಸ್ಟ್‌ ಮತ್ತು ಪಬ್ಲಿಕ್‌ ಅನಾಲಿಸ್ಟ್‌ ಪೂರ್ಣ ಕರ್ನಾಟಕ ರಾಜ್ಯ ಪ್ರದೇಶ 


ರಾಜ್ಯ ಆಹಾರ ಮತ್ತು ನೀರು ಪ್ರಯೋಗಾಲಯ, ಸಾರ್ವಜನಿಕ ಆರೋಗ್ಯ ಸಂಸ್ಥೆ, 
ಬೆ೦ಗಳೂರು. 





2. ಸೀನಿಯರ್‌ ಕೆಮಿಸ್ಟ್‌ ಹಾಗೂ ಪಬ್ಲಿಕ್‌ ಅನಾಲಿಸ್ಟ್‌, ಮೈಸೂರು ವಿಭಾಗ 
ವಿಭಾಗೀಯ ಸಾರ್ವಜನಿಕ ವಿಶ್ಲೇಷಕರು ಹಾಗೂ ಪ್ರಾದೇಶಿಕ ಸಹಾಯಕ ರಸಾಯನಿಕ 
ಪರೀಕ್ಷಕರ ಪ್ರಯೋಗಾಲಯ, ಮೈಸೂರು. 





3. ಸೀನಿಯರ್‌ ಕೆಮಿಸ್ಟ್‌ ಹಾಗೂ ಪಬ್ಲಿಕ್‌ ಅನಾಲಿಸ್ಟ್‌, ಪೂರ್ಣ ಕರ್ನಾಟಕ ರಾಜ್ಯ ಪ್ರದೇಶ 


ರಾಜ್ಯ ಆಹಾರ ಮತ್ತು ನೀರು ಪ್ರಯೋಗಾಲಯ, ಸಾರ್ವಜನಿಕ ಆರೋಗ್ಯ ಸಂಸ್ಥೆ, 
ಬೆ೦ಗಳೂರು. 





4. ಸೀನಿಯರ್‌ ಕೆಮಿಸ್ಟ್‌ ಹಾಗೂ ಪಬ್ಲಿಕ್‌ ಅನಾಲಿಸ್ಟ್‌, ಗುಲ್ಬರ್ಗಾ ವಿಭಾಗ 
ವಿಭಾಗಿಯ ಸಾರ್ವಜನಿಕ ವಿಶ್ಲೇಷಕರು ಹಾಗೂ ಪ್ರಾದೇಶಿಕ ಸಹಾಯಕ ರಸಾಯನಿಕ 
ಪರೀಕ್ಷಕರ ಪ್ರಯೋಗಾಲಯ, ಗುಲ್ಬರ್ಗಾ. 





5. ಸೀನಿಯರ್‌ ಕೆಮಿಸ್ಟ್‌ ಹಾಗೂ ಪಬ್ಲಿಕ್‌ ಅನಾಲಿಸ್ಟ್‌, ಬೆಳಗಾಂ ವಿಭಾಗ 


ವಿಭಾಗಿಯ ಸಾರ್ವಜನಿಕ ವಿಶ್ಲೇಷಕರು ಹಾಗೂ ಪ್ರಾದೇಶಿಕ ಸಹಾಯಕ ರಸಾಯನಿಕ 
ಪರೀಕ್ಷಕರ ಪ್ರಯೋಗಾಲಯ, ಬೆಳಗಾಂ. 





6. ಸಹಾಯಕ ರಾಸಾಯನಿಕ ಪರಿವೀಕ್ಷಕರು, ಮೈಸೂರು ವಿಭಾಗ. 
ಪ್ರಾದೇಶಿಕ ಸಹಾಯಕ ರಸಾಯನಿಕ ಪರೀಕ್ಷಕರ ಪ್ರಯೋಗಾಲಯ, ಚಿಕ್ಕಮಗಳೂರು. 





.7 ಕೆಮಿಸ್‌, ಬೆಳಗಾಂ ವಿಭಾಗ 


w 


ವಿಭಾಗೀಯ ಸಾರ್ವಜನಿಕ ವಿಶ್ಲೇಷಕರು ಹಾಗೂ ಪ್ರಾದೇಶಿಕ ಸಹಾಯಕ ರಸಾಯನಿಕ 
ಪರೀಕ್ಷಕರ ಪ್ರಯೋಗಾಲಯ, ಬೆಳಗಾಂ. 

















೧೭೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ಭಾಗ - ೪ಎ 

















ಕ ಹುದ್ದೆ ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ವ್ಯಾಪ್ತಿ ಪ್ರದೇಶ 
8. ಕೆಮಿಸ್ಟ್‌ ಬಿ.ಬಿ.ಎಂ.ಪಿ. ಪ್ರದೇಶ. 
ರಾಜ್ಯ ಆಹಾರ ಮತ್ತು ನೀರು ಪ್ರಯೋಗಾಲಯ, ಸಾರ್ವಜನಿಕ ಆರೋಗ್ಯ ಸಂಸ್ಥೆ, 
ಬೆ೦ಗಳೂರು. 
ಹೆಚ್ಚುವರಿ ಪ್ರಭಾರದಲ್ಲಿ ಬಿ.ಬಿ.ಎಂ.ಪಿ. ಆಹಾರ ಪ್ರಯೋಗಾಲಯ, ಬೆಂಗಳೂರು. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಐ. ಹೇಮನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ನ ಮತ್ತು ಕುಟುಂಬ ಕಲ್ಮಾಣ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 70 (1) ಸಿಜಿಇ 2010, ಬೆಂಗಳೂರು, ದಿನಾಂಕ:30-7-2011 

ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ನ್ನು ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲು ಕಾಯ್ದೆಯ ಸೆಕ್ಷನ್‌ 43 ರನ್ವಯ ಹಾಲಿ ಕಾರ್ಯ 
ನಿರ್ವಹಿಸುತ್ತಿರುವ ಈ ಕೆಳಗಿನ ಆಹಾರ ಪ್ರಯೋಗಾಲಯಗಳನ್ನು ಆ ಪ್ರಯೋಗಾಲಯಗಳ ಎದುರು ಸೂಚಿಸಿರುವ ವ್ಯಾಪ್ತಿ ಪ್ರದೇಶಗಳಿಗೆ “ಆಹಾರ 

ಪ್ರಯೋಗಾಲಯ” ಎಂದು ನಿಗಧಿಪಡಿಸಿ ಮುಂದಿನ ಆದೇಶದವರೆಗೆ ಅಧಿಸೂಚಿಸಲಾಗಿದೆ. 
































ಕಮ ಆಹಾರ ಮಾದರಿಗಳನ್ನು ವಿಶ್ಲೇಷಿಸುವ ಪ್ರಯೋಗಾಲಯಗಳ ಹೆಸರು ಮತ್ತು ಸ್ಥಳ ವ್ಯಾಪ್ತಿ ಪ್ರದೇಶ 

ಸಂ. 

1. ರಾಜ್ಯ ಆಹಾರ ಮತ್ತು ನೀರು ಪ್ರಯೋಗಾಲಯ, ಸಾರ್ವಜನಿಕ ಆರೋಗ್ಯ ಪೂರ್ಣ ಕರ್ನಾಟಕ ರಾಜ್ಯ ವ್ಯಾಪ್ತಿ 
ಸಂಸ್ಥೆ, ಬೆ೦ಗಳೂರು. ಪ್ರದೇಶ 

2. ವಿಭಾಗೀಯ ಸಾರ್ವಜನಿಕ ವಿಶ್ಲೇಷಕರು ಹಾಗೂ ಪ್ರಾದೇಶಿಕ ಸಹಾಯಕ ಮೈಸೂರು ವಿಭಾಗ 
ರಾಸಾಯನಿಕ ಪರೀಕ್ಷಕರ ಪ್ರಯೋಗಾಲಯ, ಮೈಸೂರು. 

3. ವಿಭಾಗೀಯ ಸಾರ್ವಜನಿಕ ವಿಶ್ಲೇಷಕರು ಹಾಗೂ ಪ್ರಾದೇಶಿಕ ಸಹಾಯಕ ಗುಲ್ಬರ್ಗ ವಿಭಾಗ 
ರಾಸಾಯನಿಕ ಪರೀಕ್ಷಕರ ಪ್ರಯೋಗಾಲಯ, ಗುಲ್ಬರ್ಗ. 

4. ವಿಭಾಗೀಯ ಸಾರ್ವಜನಿಕ ವಿಶ್ಲೇಷಕರು ಹಾಗೂ ಪ್ರಾದೇಶಿಕ ಸಹಾಯಕ ಬೆಳಗಾಂ ವಿಭಾಗ 
ರಾಸಾಯನಿಕ ಪರೀಕ್ಷಕರ ಪ್ರಯೋಗಾಲಯ, ಬೆಳಗಾಂ. 

ತ್ರ ಬೃಹತ್‌ ಬೆ೦ಗಳೂರು ಮಹಾ ನಗರ ಪಾಲಿಕೆ, ಆಹಾರ ಪ್ರಯೋಗಾಲಯ, ಬಿ.ಬಿ.ಎಂ.ಪಿ. ವ್ಯಾಪ್ತಿ ಪ್ರದೇಶ 
ಬೆ೦ಗಳೂರು 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಐ. ಹೇಮನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ನ ಮತ್ತು ಕುಟುಂಬ ಕಲ್ಮಾಣ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 70 (10) ಸಿಜಿಇ 2010, ಬೆಂಗಳೂರು, ದಿನಾಂಕ:30-7-2011 
ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ನ್ನು ರಾಜ್ಯದಲ್ಲಿ ಅನುಷ್ಟಾನಗೊಳಿಸಲು ಕಾಯ್ದೆಯ ಸೆಕ್ಷನ್‌ 36ರ ಅಡಿಯಲ್ಲಿ 
ಐ.ಡಿ.ಎಸ್‌.ಪಿ.(!೧1668196 Disease Surveillance Programme) ಕಾರ್ಯಕ್ರಮದ ಅಡಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿಗಳಾಗಿ 
ಕಾರ್ಯ ನಿರ್ವಹಿಸುತ್ತಿರುವ ಪ್ರತಿ ಜಿಲ್ಲೆಯ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಗಳನ್ನು ಆಯಾ ಜಿಲ್ಲೆಗಳಿಗೆ ಮೂಲ ಕರ್ತವ್ಯದ ಜೊತೆಗೆ “ಅಂಕಿತ ಅಧಿಕಾರಿ” 
(Designated Officer) ಎ೦ದು ಮತ್ತು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ, ಮುಖ್ಯ ಆರೋಗ್ಯಾಧಿಕಾರಿಗಳು, ಬೃಹತ್‌ 
ಬೆಂಗಳೂರು ಮಹಾ ನಗರ ಪಾಲಿಕೆ ಬೆಂಗಳೂರು ಇವರನ್ನು “ಅಂಕಿತ ಅಧಿಕಾರಿ” (06510೧೫196 ೦1೦6) ಎಂದು ತಕ್ಷಣದಿಂದ ಜಾರಿಗೆ ಬರುವಂತೆ 
ನೇಮಕ ಮಾಡಿದೆ. ಈ ಅಧಿಕಾರಿಗಳು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ರ ಅಡಿ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಕರ್ತವ್ಯ 
ನಿರ್ವಹಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಐ. ಹೇಮನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ನ ಮತ್ತು ಕುಟುಂಬ ಕಲ್ಮಾಣ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ೧೭೮೭ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 70 (೪) ಸಿಜಿಎಂ 2010, ಬೆಂಗಳೂರು, ದಿನಾಂಕ:30-7-2011 
ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ನ್ನು ರಾಜ್ಯದಲ್ಲಿ ಅನುಷ್ಟಾನಗೊಳಿಸಲು ಕಾಯ್ದೆಯ ಸೆಕ್ಷನ್‌-37 ರನ್ವಯ ಈ ಕೆಳಗಿನ 
ಕಿರಿಯ/ಹಿರಿಯ ಆರೋಗ್ಯ ಸಹಾಯಕರ ಹುದ್ದೆ ಹೊಂದಿರುವವರನ್ನು ಅವರುಗಳ ಮೂಲ ಹುದ್ದೆಯ ಕರ್ತವ್ಯದ ಜೊತೆಗೆ “ಆಹಾರ ಸುರಕ್ಷತಾ 
ಅಧಿಕಾರಿ” (ಗಂ06 $೩!) ೦01060 ಎಂದು ಅವರುಗಳ ಹುದ್ದೆಯ ಎದುರು ಸೂಚಿಸಿರುವ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಕಾರ್ಯ ನಿರ್ವಹಿಸಲು 


ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 






















































































Sl. Fe Junior/Senior Health Local Area Allotted as Additional Local Area 
No. ಮ Assistant working at Food Safety Officer (Taluk) allotted (Taluk) 
1 Bangalore Urban PHC, Abbigere Bangalore North Taluk 
2 PHC, Singasandra Bangalore East (including 
BBMP area in the respective 
Taluk) 
3 GH, Krishnarajapuram Bangalore East (including 
BBMP area in the respective 
Taluk) 
4 PHC, Singasandra Bangalore South (including 
BBMP area in the respective 
Taluk) 
5 GH, Krishnarajapuram Bangalore South (including 
BBMP area in the respective 
Taluk) 
6 PHC, Jigani Anekal 
7 PHC, Kadugodi Anekal 
8 PHC, Kadugondanahalli Bangalore North Taluk ( in 
cluding BBMP area in the 
respective Taluk) 
9 Bangalore Rural PHC. Tubugere Dodda ballapura 
10 PHC, Tyamagodalu Nelamangala Additional charge at PHI 
11 PHC, Kanasawadi Devanahalli 
12 PHC, Sullibele Hosakote 
13 B.B.M.P Rajajinagar, BBMP BBMP area 
14 B.B.M.P Mahadevapura Zone Office, BBMP area 
BBMP 
15 B.B.M.P Mahadevapura Zone Office, BBMP area 
BBMP 
16 B.B.M.P BBMP BBMP area 
17 B.B.M.P BBMP BBMP area 
18 B.B.M.P BBMP BBMP area 
19 Kolar PHC, Dommasandra Kolar Srinivaspura & Mulabagal 
20 Malur Malur Bangarpete 
21 Chikkaballapur PHC, Nandi Chikkaballapura Gowribidanur 
22 PHC. Kaivara Bagepalli Gudibande 



































































































































೧೭೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ಭಾಗ - ೪ಎ 
Sl. NRE Junior/Senior Health Local Area Allotted as Additional Local Area 
No. iis Assistant working at Food Safety Officer (Taluk) allotted (Taluk) 
23 PHC Tubgere Siddlaghatta Chintamani 
24 Tumkur DHO Office, Tumkuru Tumkur 
25 PHC, Hebburu Sira Pavgada 
26 PHC, Uttaridurga Kunigal 
27 ೧1-10, Dhandina Shivara Tipatur 
28 PHC, Kanasikere Gubbi Chikkanayakanalli 
29 Turuvekere 
30 PHC, Ramagoddanahalli Madhugiri Koratagere 
31 Ramanagaram THO, Yelahanka Ramanagara 
32 PHC, M N Hosahalli Channapatna 
33 PHC, Satanuru Kanakapur 
34 DMO Office, Bangalore Magadi 

Rural 

35 Chitradurga Chitradurga Chitradurga Holalkere 

36 PHC, Nelagetanahatti Challakere Molakalmuru 

37 DHO Office, Tumkur Hiriyur Hosadurga 

38 Davangere DSO Office, Davangere Davangere Honnali & Channagiri 

39 PHC, Kanasikere HarapanaHalli Harihara & Jagaluru 

40 Shimoga PHC, Nagar Shimoga Hosanagara & 
Thirthahalli 

41 PHC, Thyagrthi Sagara Bhadravathi 

42 Aluru Soraba Shikaripura 

43 Mysore THO Office, Mysore Mysore 

44 PHC, Shilanpura Hunasur 

45 CHC, Jayapura Nanjangud H.D. Kote 

46 PHC, Garegeshwari T. Narasipura 

47 DMO Office, Mysore K.R. Nagara 

48 PHC, Kampalapura Periyapattina Somavarpete (Kodugu 

district) 

49 Mandya PHC, Gurudevarahalli Mandya 

50 PHC, Shivalli Shrirangapatna Nagamangla 

51 PHC, Sommanahalli K.R.Pete Channarayapaina 

(Hassan district) 

52 PHC, Halaguru Malavalli Maddur 

53 PHC, Bannagadi Pandavapura 

54 Kodagu (Coorg) ೧10, Shuntikoppa Madikere Virajpet 

55 ChamaRaja Nagara PHC, Hardhanahalli C.R. Nagara 

56 PHC. Alluru Kollegala 

57 PHC, Chilakarawadi Yalanduru 

58 PHC, Arakalawadi Gundlupete 
































































































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ೧೭೮೯ 
Sl. ಜ್ರ Junior/Senior Health Local Area Allotted as Additional Local Area 
No. adi Assistant working at Food Safety Officer (Taluk) allotted (Taluk) 

59 Dakshina Kannada PHC, Sathegala Puttur Sullia & Bantwal 
60 Chikkamagalore PHC, Bankal Mudigere Mangalore (including 
maha nagara Palike ) & 
Belthangadi (Mangalore 
District) 
61 THO Office, Koppa Koppa 
62 THO Office, N.R. Pura N.R. Pura Shringeri 
63 PHC, Heremagluru Chikkamagalore 
64 PHC, Kanaduru Kaduru Tarikere 
65 Udupi CHC, Kota Udupi Kundapur & Karkala 
66 Hassan DMO Office, Hassan Hassan Aluru 
67 PHC, Beluru Beluru Arasikere & 
Sakaleshapura 
68 ೧1-10, Doddakadanuru H.N Pura Arakalagodu 
69 Uttarakannada PHC, Manki Honnavara Kumta , Ankola & Batkal 
70 PHC, Salkani Sirsi Siddapura & ellapura 
71 Haveri PHC, Devagiri Savanur Mundagod (U.K district) 
72 PHC, TM halli Shiggaon 
73 ML CW, Hanagal Hangal Haliyala & Joida (U.K 
district) 
74 PHC, Shankaripura Hirekerur 
75 ೧1-10, Nagaluru Ranibennur Karawara (U.K district) 
76 PHC, Konnakere Byadagi Haveri 
77 Belgaum PHC, Tavag Gokak Rmadurg & Savadathi 
78 DMO Office, Belgaum Belgaum ( including maha Bailahongla & Khanapur 
nagara Palike ) 
79 PHC, Chincholi Raibag Athini 
80 PHC, Khagavar Chikkodi Hukkeri 
81 Bidar Bidar Bidar Aurad 
82 Bidar Humanabad Basavakalayna & Balki 
83 Bagalkot PHC, Ranihal Jamakhandi Mudhol & Bilagi 
84 PHC, Hunagunda Hunagunda Badami & Bagalkote 
85 Bijapur PHC, Honnange Bijapur Sindgi 
86 PHC, Managuli Basavana Bagewadi Indi 
87 TMC, Talikote Muddebihal 
88 Gadag PHC, Lakundi Gadag Mundaragi 
89 PHC, Kadapur Shirahatti Naragunda & Rona 
90 Dharwad PHC, Byahatti Dharwad Hubli 
91 Kundagola Kundagola Navalagunda 
92 Kalaghatti Kalghatgi 













































































೧೭೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ಭಾಗ - ೪ಎ 
Sl. ME Junior/Senior Health Local Area Allotted as Additional Local Area 
No. ತಸ Assistant working at Food Safety Officer (Taluk) allotted (Taluk) 

93 Gulbarga DMO, Office, Gulburga Afzalpur Aland 
94 CHC, Hebbal Chincholi Chittapur 
95 DMO Office, Gulbarga Gulbarga (including maha Sedam & Jewargi 
nagara Palike ) 
96 Yadgir ೧10, Hemanuru Yadgir Surpur & Shapur 
97 Koppal PHC, Herebomanhal Koppal Gangavathi 
98 NLCC Koppa Kushtagi Yelaburga 
99 Raichur DMO Office, Raichur Raichur Manvi & Devadurga 
100 PHC, Ballatagi Sindhnoor Lingasugur 
101 Bellary THO Office, Hosapete Hospete Kudligi, Hagari 
Bommanahalli / Huvina 
Hadagali 
102 CHC, Takkalkote Bellary (including maha Siruguppa & Sandur 
nagara Palike ) 
103 | Mysore Corporation Mysore Corporation Mysore Corporation area = 
104 | HDMC Corporation HDMC Corportion HDMC Corporation area 
105 HDMC Corporation HDMC Corportion HDMC Corporation area 
106 HDMC Corporation HDMC Corportion HDMC Corporation area 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಐ. ಹೇಮನಾಥ್‌ 
ಪಿ.ಆರ್‌.800 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಆರೋಗ್ಯ ಮತ್ತು ಕುಟುಂಬ ಕಲ್ಮಾಣ ಇಲಾಖೆ. 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಣ 91 ಎಲ್‌ಎಂಡಬ್ಲ್ಯೂ 2008, ಬೆಂಗಳೂರು, ದಿನಾಂಕ: 27-07-2011 
ಕರ್ನಾಟಕ ರಾಜ್ಯಾದ್ಯಂತ " ಬೇಕರೀಸ್‌ " ಉದ್ದಿಮೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನವನ್ನು ಪರಿಷ್ಕರಿಸಲು ಸರ್ಕಾರದ 
ಕರಡು ಪ್ರಸ್ತಾವನೆಯನ್ನು ದಿನಾಂಕ: 2-4-2009ರ ಕರ್ನಾಟಕ ರಾಜ್ಯ ಪತ್ರದ ಭಾಗ-4[ಎ]ರಲ್ಲಿ ಪ್ರಕಟಿಸಿ, ಕನಿಷ್ಟ ವೇತನ ಕಾಯ್ದೆ 1948 
[ಕೇಂದ್ರಾಧಿನಿಯಮ ಸಂಖ್ಯೆ: 11] ರ ಸೆಕ್ಷನ್‌ 5(1)(ಬಿ) ಪ್ರಕಾರ ಇದರಿಂದ ಭಾಧಿತರಾಗುವ/ಸ೦ಬ೦ಧವಿರುವ ವ್ಯಕ್ತಿಗಳ ಗಮನಕ್ಕೆ ತರಲಾಗಿದ್ದು, ಅವರಿಂದ 
ಸಲಹೆ/ಆಕ್ಷೇಪಣೆಗಳನ್ನು ಸ್ವೀಕರಿಸಲು 2 ತಿಂಗಳ ಕಾಲಾವಧಿಯನ್ನು ನೀಡಲಾಗಿತ್ತು ಈ ಅವಧಿಯಲ್ಲಿ ಯಾವುದೇ ಸಲಹೆ/ಆಕ್ಷೇಪಣೆಗಳು ಸರ್ಕಾರದಲ್ಲಿ 
ಸ್ವೀಕೃತವಾಗಿರುವುದಿಲ್ಲ. ಕರಡು ಪ್ರಸ್ತಾವನೆಯನ್ನು ರಾಜ್ಯ ಕನಿಷ್ಟ ವೇತನ ಸಲಹಾ ಮಂಡಳಿಯ ಮುಂದೆ ಮಂಡಿಸಲಾಗಿತ್ತು. ಸರ್ಕಾರದ ಪ್ರಸ್ತಾವನೆಯನ್ನು 
ಸುಧೀರ್ಫವಾಗಿ ಸಮಾಲೋಚಿಸಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲು ಮಂಡಳಿಯು ಸರ್ಕಾರಕ್ಕೆ ತನ್ನ ಶಿಫಾರಸ್ಸನ್ನು ನೀಡಿರುತ್ತದೆ. 
ಕರ್ನಾಟಕ ರಾಜ್ಯ ಕನಿಷ್ಟ ವೇತನ ಸಲಹಾ ಮಂಡಳಿಯ ಶಿಫಾರಸ್ಸನ್ನು ಪರಿಗಣನೆಗೆ ತೆಗೆದುಕೊಂಡು, ಕನಿಷ್ಟ ವೇತನ ಕಾಯ್ದೆ 1948 
[ಕೇಂದ್ರಾಧಿನಿಯಮ ಸಂಖ್ಯೆ: 11] ರ ಸೆಕ್ಷನ್‌ 3( (ಬಿ) ಹಾಗೂ 5(1)(ಬಿ) ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮತ್ತು ಈ ಹಿಂದಿನ 
ಎಲ್ಲಾ ಅಧಿಸೂಚನೆಗಳನ್ನು ರದ್ದುಪಡಿಸಿ, ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ " ಬೇಕರೀಸ್‌ " ಉದ್ದಿಮೆಯ ಯಾವುದೇ ಕೆಲಸದಲ್ಲಿ ತೊಡಗಿರುವ 
ಕಾರ್ಮಿಕ ವರ್ಗದವರಿಗೆ ದಿನಾ೦ಕ: 1-4-2011 ರಿಂದ ಅನ್ವಯವಾಗುವಂತೆ ಕನಿಷ್ಟ ವೇತನವನ್ನು ಈ ಅಧಿಸೂಚನೆಯ ಅನುಸೂಚಿಯಲ್ಲಿ ಇರುವಂತೆ 
ಪರಿಷ್ಕರಿಸಲಾಗಿದೆ. 














ಅನುಸೂಚಿ 
ಕ್ರಸಂ. ಕೆಲಸದ ವರ್ಗಗಳು ಕನಿಷ್ಟ ವೇತನ ಪ್ರತಿ ತಿಂಗಳಿಗೆ 
[ರೂಪಾಯಿಗಳಲ್ಲಿ] 
ವಲಯ-1 ವಲಯ-2 
1 2 3 4 
| ಡೋಮೇಕರ್‌ 4156-48 4099-14 




















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ೧೭೯೧ 



























































ಕ್ರಸಂ. ಕೆಲಸದ ವರ್ಗಗಳು ಕನಿಷ್ಟ ವೇತನ ಪ್ರತಿ ತಿಂಗಳಿಗೆ 
[ರೂಪಾಯಿಗಳಲ್ಲಿ] 
ವಲಯ-1 ವಲಯ-2 
1 2 3 4 
2 ಸಹಾಯಕ ಡೋಮೇಕರ್‌ 4056-48 3999-14 
3 ಬೇಕರ್‌ 
4094-02 3936-36 
4 ಬೆಂಚ್‌ಮನ್‌ 
5 ಮ್ನಾನೇಜರ್‌ 4339-91 4281-48 
6 ಗುಮಾಸ್ತ 4100-00 3997-00 
7 ಹೆಲರ್‌ 
3948-47 3732-69 
8 ಆಫೀಸ್‌ ಬಾಯ್‌ 
9 ವಾಚ್‌ಮನ್‌ 
10 ಮೇಲೆ ತಿಳಿಸದಿರುವ ಇತರೆ ಯಾವುದೇ ವರ್ಗದ 
ಕಾರ್ಮಿಕರು 3686-39 3679-78 
11 ಮೇಲೆ ತಿಳಿಸದಿರುವ ಯಾವುದೇ ವರ್ಗದ 
ಕುಶಲರಲ್ಲದ ಕಾರ್ಮಿಕರು 
ತುಟ್ಟಿಭತ್ಯೆ: 
ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ದರಗಳನ್ನು ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ (1960-100) 3944 ಅಂಶಗಳಿಗೆ 


ವಿಲೀನಗೊಳಿಸಲಾಗಿದೆ. ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 3944 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಭತ್ಯೆ ನೀಡತಕ್ಕದ್ದು. 

ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ 
ಸೂಚ್ಯಾಂಕಗಳ ಸರಾಸರಿ ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ 
ಸೂಚ್ಯಾಂಕಗಳ ಸಂಖ್ಯೆಯ ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ 
ಹಾಕಲಾಗುತ್ತದೆ. ಆದ್ದರಿಂದ ಮೊದಲ ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2010 ರಿಂದ ಡಿಸೆಂಬರ್‌ 2010)ರ ಸರಾಸರಿ ಆಧಾರದ 
ಮೇಲೆ 2011 ಎಪ್ರಿಲ್‌ 1ನೇ ತಾರೀಖಿನಿಂದ ಜಾರಿಗೆ ಬರುತ್ತದೆ. 

1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ವೇತನದ ಮಾಸಿಕ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, ನಾಲ್ಕು ರಜಾ ದಿನಗಳಿಗಾಗಿ 
ವೇತನವನ್ನು ನೀಡುವುದು ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು. 

ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ: 
ಮಾಸಿಕ ವೇತನವನ್ನು ಪಡೆಯುವವರು:- ಪ್ರತಿ ವರ್ಷ ಹೆಚ್ಚಾಗುವ ಸಿ.ಪಿ.ಐ ಅಂಶಗಳು x ತುಟ್ಟಿಭತ್ಯೆಯ ದರ 30 ದಿನಗಳು ೨ ತುಟ್ಟಿಭತ್ಯೆ. 

2. ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ 
ವೇತನಗಳನ್ನು ಸಂದಾಯ ಮಾಡತಕ್ಕದ್ದು. 

3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ಹೆಚ್ಚಾಗಿರುವ ದರಗಳ ವೇತನವನ್ನು ಸಂದಾಯ ಮಾಡುವುದನ್ನು 
ಮುಂದುವರೆಸತಕ್ಕದ್ದು. 

4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 

5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸಮಾಡುವ ಕಾರ್ಮಿಕರ 
ಒಂದು ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. 
ಕಾರ್ಮಿಕರನ್ನು 8 ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ 
ವೇತನವನ್ನು ಆ ವರ್ಗದ ದಿನದ ಅಥವಾ ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 

6. ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ರಿಂದ ಭಾಗಿಸಬೇಕು. 
ಭಾಗಿಸಿದಾಗ ಬ೦ದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸಬೇಕು. 

7. ಸಂಸ್ಥೆಯಲ್ಲಿ ನಿಗದಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ 
ಮತ್ತು ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 


೧೭೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ಭಾಗ - ೪ಎ 





8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 
ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 

9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ 50 ಪೈಸೆಗೆ ಪೂರ್ಣಗೊಳಿಸುವುದು. 

10. ಅಪ್ರೆಂಟೀಸ್‌ಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 

ವಲಯ-1 : ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಗೊತ್ತುಪಡಿಸಿದ ಆಗ್ಲೋಮರೇಷನ್‌ ಪ್ರದೇಶಗಳು ಹಾಗೂ ರಾಜ್ಯದ ಎಲ್ಲಾ 


ಮಹಾನಗರಪಾಲಿಕೆಗಳು. 
ವಲಯ-2 :  ವಲಯ-1ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಇತರೆ ಭಾಗಗಳು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಎನ್‌.ಆರ್‌. ಪ್ರಭು 
ಹಿ.ಆರ್‌.795 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾರ್ಮಿಕ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಇ 34 ಎ೦ಆರ್‌ಆ (3) 2011, ಬೆಂಗಳೂರು, ದಿನಾಂಕ: 24/06/2011 

ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ(ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 10 ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂಖ್ಯೆ:ಸಇ 34 ಎಂಆರ್‌ಇ 2011 ದಿನಾಂಕ:/06/2011 ರಲ್ಲಿ ಹೊಸದಾಗಿ 
ಸ್ಥಾಪಿಸಲಾಗಿರುವ ಶೃಂಗೇರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿದೆ:- 
ಶ್ರ. ಶ್ರೀ/ಶ್ರೀಮತಿ 





tL 


೦. 





ಹ 


ಸತೀಶ್‌ ಬಿನ್‌ ಶೇಷಪ್ಪ ಗೌಡ, ಸದಸ್ಯರು 


ಸಿಗದಾಳು, ಅದ್ದಡ ಅಂಚೆ, ಕೊಪ್ಪ ತಾಲ್ಲೂಕು 





2 | ಶ್ರೀಮತಿ ಮಲ್ಲಿಕಾ ನವೀನ್‌ ಕೋಂ ನವೀನ್‌, ಸದಸ್ಯರು 


ಕಟ್ಟನಮನೆ. ನರಸಿಂಹರಾಜಪುರ ತಾಲ್ಲೂಕು 





3. ಸುರೇಶ್‌ ಕೆ.ಎನ್‌ ಬಿನ್‌ ಲೇ. ನಾಗಪ್ಪ ಕಣಗಲು ಸದಸ್ನರು 


ಬೇಗಾರು ಅಂಚೆ, ನಿಲಂದೂರು ಗ್ರಾಮ, ಶೃಂಗೇರಿ ತಾಲ್ಲೂಕು. 





4. | ಶ್ರೀ ಭಾಸ್ಕರ್‌, ಬನ್ನೂರು ಬಾಳೆಹೊನ್ನೂರು, ಸದಸ್ಕರು 


ನರಸಿಂಹರಾಜಪುರ ತಾಲ್ಲೂಕು 





5 ಶ್ರೀ ಗೀರಿಶ್‌, ನಿಲುವಾಗಿಲು ಕೊಪ್ಪ ತಾಲ್ಲೂಕು ಸದಸ್ಕರು 





6. | ಶ್ರೀಮತಿ ರಾಜಲಕ್ಷ್ಮೀ ಕೋಂ ಕೇಶವಮೂರ್ತಿ, ಕುಂಬರಗೋಡು, ಸದಸ್ಯರು 


ಕಮ್ಮರಡಿ ಕೊಪ್ಪ ತಾಲ್ಲೂಕು 











7. | ಶ್ರೀ ಹಾಲಪ್ಪಗೌಡ ನಾಗಲಾಪುರ , ಕೊಪ್ಪ ತಾಲ್ಲೂಕು ಸದಸ್ಯರು 
8. | ಶ್ರೀ ಶಿವರಾಜ್‌, ಖಾಂಡ್ಯ ಹೋಬಳಿ, ಚಿಕ್ಕಮಗಳೂರು ತಾಲ್ಲೂಕು ಸದಸ್ಯರು 
9. | ಕೆ. ಎಂ. ನಾಗೇಶ್‌ ಬಿನ್‌ ಮಲ್ಲೇಗೌಡ, ಕಲ್ಮಕ್ಕಿ, ಸದಸ್ಯರು 


ಬಾಳೆಹೊನ್ನೂರು. ನರಸಿಂಹರಾಜಪುರ ತಾಲ್ಲೂಕು. 





10 | ಶ್ರೀ ಅಜಿತ್‌ ನಾಯಕ್‌. ನಿರ್ದೇಶಕರು ಟಿ.ಎ.ಪಿ.ಸಿ.ಎಂ.ಎಸ್‌, ಅಣ್ಕುಳಿ, ನಲ್ಲೂರ್‌ ಅಂಚೆ | ಸದಸ್ಯರು 


ಶೃಂಗೇರಿ ತಾಲ್ಲೂಕು 





1. | ಶ್ರೀ ಆರ್‌ ಶ್ರೀನಿವಾಸ್‌, ಊರ್‌ಕೊಡಿಗೆ ಕಲ್ಕಿರೆ ಅಂಚೆ ಕೊಪ್ಪ ತಾಲ್ಲೂಕು ಸದಸ್ಯರು 

















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ೧೭೯೩ 





ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ(ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲ೦ 10(2)ರಲ್ಲಿನ ಅಧಿಕಾರವನ್ನು 
ಚಲಾಯಿಸಿ, ಮೇಲೆ ನಮೂದಿಸಿದ ಕೃಷಿಕ ಕ್ಷೇತ್ರದ ಸದಸ್ಯರಾಗಿ ನಾಮಕರಣ ಮಾಡಲ್ಪಟ್ಟರುವ ಶ್ರೀ . ಸತೀಶ್‌ ಬಿನ್‌ ಶೇಷಪ್ಪ ಗೌಡ, ಸಿಗದಾಳು, ಅದ್ದಡ 
ಅಂಚೆ, ಕೊಪ್ಪ ತಾಲ್ಲೂಕು ಇವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ನಾಮಕರಣ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿಕೆ. ವಾಸುದೇವ ಮೂರ್ತಿ 
ಪಿ.ಆರ್‌ 687 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಇ 202 ಎಂಆರ್‌ಇ 2011, ಬೆಂಗಳೂರು, ದಿನಾಂಕ: 23/06/2011 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 110) (೫) ರಲ್ಲಿ ಪ್ರದತ್ತವಾದ 


ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮೈಸೂರು ಜಿಲ್ಲೆಯ ಮೈಸೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಕೆಳಕಂಡ 
ಮೂವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿದೆ:- 





ಸ್ರ ಸದಸ್ಯರ ಹೆಸರು 
ಶ್ರೀ / ಶ್ರೀಮತಿ 


2 
೦ 





ಶ್ರೀ ಪೈ.ಟಿ. ರವಿ ಬಿನ್‌ ತಿರುಮಲ್ಲೇಗೌಡ. ಲಕ್ಷ್ಮೀಪುರ, ಕಸಬಾ ಹೋಬಳಿ, ಮೈಸೂರು ತಾಲ್ಲೂಕು. 





2 ||ಶ್ರೀ ಎಂ. ನಾಗರಾಜು ಬಿನ್‌ ಮಹದೇವಪ್ಪ ದೂರ ಗ್ರಾಮ, ಜಯಪುರ ಹೋಬಳಿ ಮೈಸೂರು ತಾಲ್ಲೂಕು. 














3 (ಶ್ರೀ ಎಸ್‌ ಗುರುಸ್ವಾಮಿ ಬಿನ್‌ ಲೇಟ್‌ ಸಣ್ಣೇಗೌಡ, ದುದ್ದಗೆರೆ, ವರುಣಾ ಹೋಬಳಿ ಮೈಸೂರು ತಾಲ್ಲೂಕು. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿಕೆ. ವಾಸುದೇವ ಮೂರ್ತಿ 
ಪಿ.ಆರ್‌.694 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 


URBAN DEVELOPMENT SECRETARIAT 
NOTIFICATION 
NO.UDD 170 MNJ 2007, Bangalore, dated: 27-07-2011 


In exercise of the powers conferred by section 69 of the Bangalore Development Authority Act, 1976 (Karnataka Act 12 of 
1976), the Government of Karnataka hereby makes the following rules, further to amend the Bangalore Development Authority 


Disposal of Corner sites and Commercial sites Rules, 1984 namely :- 
RULES 


1.Title and Commencement: (1) These rules may be called The Bangalore Development Authority (Disposal of Corner 
Sites, and Commercial Sites) ( Amendment) Rules, 2009. 

(2) They shall come into force from the date of their publication in the Official Gazette. 

2. Amendment of rule 1: In rule 1 of the Bangalore Development Authority, (Disposal of Corner Sites and Commercial 
Sites) Rules 1984(hereinafter referred to as said rules), in sub-rule (1), for the words “ Corner Sites and Commercial Sites”, the 


words “corner sites, intermediate sites, commercial sites and other auctionable sites” shall be substituted. 


3. Amendment of rule 2: In rule 2 of the said rules, after clause (d), the following shall be inserted, namely:- 


೧೭೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ಭಾಗ - ೪ಎ 





(6) “Intermediate site” means, a piece of vacant land situated/located in between two sites in the lands acquired for a 
development scheme; 

(f) “Other auctionable site” means, a piece of vacant land not being civic amenity site in the lands acquired for a 
development scheme:- 

(1) Which, having regard to its location, situation or for any other reason, while preparing the plan of a layout, has been 
vacant without forming sites therein; or 

(ii) In which sites were formed in the plan of a layout, 

a) but because of encroachment or other disputes, sites formed therein were not allotted and later encroachment 
was cleared and disputes were settled in courts; or 
b) but subsequently considered to be unsuitable for use for residential purposes” 

4. Substitution of expression: In the said rules for the words “Corner sites and Commercial sites” wherever they occur 
except in rule 8, the words “Corner sites, Intermediated sites, Commercial sites and other auctionable sites” shall be substituted. 

5. Amendment of rule 6: In rule 6 of the said rules, for sub-rule (4), the following shall be substituted, namely:- 

“(4) The Commissioner may grant extension of time not exceeding two hundred and ten days for depositing the balance of 
the bid amount, subject to condition that during such extended period, the auction purchaser shall also pay the balance of the bid 
amount with an interest thereon at eighteen percent per annum up to ninety days and at twenty one percent per annum thereafter 
up to two hundred and ten days with a penalty of rupees one hundred in each case. Failing such payment, the Authority shall be 
entitled to forfeit the deposit made by the auction purchaser and resell the site at the risk and cost of the auction purchaser.” 

By Order and in the name of the Governor of Karnataka, 
M.S.PREMACHANDRA 
PR-804 Under Secretary to Government, 
Urban Development Department. 
URBAN DEVELOPMENT SECRETARIAT 
NOTIFICATION 
NO.UDD 361 MNJ 2008, Bangalore, dated: 27-07-2011 

In exercise of the powers conferred by section 69 of the Bangalore Development Authority Act, 1976 (Karnataka Act 12 of 
1976), the Government of Karnataka hereby makes the following rules, further to amend the Bangalore Development Authority 
(Allotment of Civic Amenity Sites) Rules, 1989, namely:- 

1. Title and Commencement:- (1) These rules may be called the Bangalore Development Authority (Allotment of Civic 
Amenity Sites) (Amendment) Rules, 2010. 
(2) They shall come into force from the date of their publication in the official Gazette. 
2. Amendment of rule 10:- In the Bangalore Development Authority (Allotment of Civic Amenity Sites) Rules, 1989, in 
rule 10:- 
(a) proviso to item (d) shall be omitted; and 
(0) after sub rule (3), the following shall be inserted, namely:- 
“Provided that no interest shall be levied, demanded or collected from Government Departments or 
undertakings for the delayed payment of the lease amount or annual instalments.” 
By Order and in the name of the Governor of Karnataka, 
M.S.PREMACHANDRA 
PR-830 Under Secretary to Government, 


Urban Development Department. 


ಭಾಗ - 


೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ 


೧೭೯೫ 





ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಗ್ರಾಅಪ 06 ಆರ್‌ಬಿಎಲ್‌ 2011, ಬೆಂಗಳೂರು, ದಿನಾಂಕ:13-07-2011 


ಜೀತಗಾರಿಕೆ ಪದ್ಧತಿ (ನಿರ್ಮೂಲನಾ) ಕಾಯ್ದೆ 1976ರ (1976ರ ಕೇಂದ್ರ ಕಾಯ್ದೆ ಸಂಖ್ಯೆ 19)ರ ಪ್ರಕರಣ ಸಂಖ್ಯೆ 13ರ ಉಪಪ್ರಕರಣ (1) 
ಮತ್ತು (2) ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಕರ್ನಾಟಕ ರಾಜ್ಯ ಸರ್ಕಾರವು ಯಾದಗಿರಿ ಜಿಲ್ಲೆಯ ಜಿಲ್ಲಾ ಮಟ್ಟದಲ್ಲಿ ಈ ಕೆಳಕಂಡ 
ಸದಸ್ಯರನ್ನೊಳಗೊಂಡ ಜಾಗೃತ ಸಮಿತಿಯನ್ನು ಈ ಮೂಲಕ ರಚಿಸಿದೆ. 
ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ - ಯಾದಗಿರಿ 





















































1 ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿ, ಯಾದಗಿರಿ, ಯಾದಗಿರಿ ಜಿಲ್ಲೆ ಅಧ್ಯಕ್ಷರು 
2 ಮುಖ್ಯಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯಿತಿ, ಯಾದಗಿರಿ ಜಿಲ್ಲೆ ಸದಸ್ಥರು 
3 ಜಿಲ್ಲಾ ಆರಕ್ಷಕ ಅಧೀಕ್ಷಕರು, ಯಾದಗಿರಿ ಜಿಲ್ಲೆ, ಯಾದಗಿರಿ. ಸದಸ್ಮರು 
4 | ಶ್ರೀಮತಿ ಮಲ್ಲಮ್ಮ ಜಿಲ್ತಾ ಪಂಚಾಯಿತಿ ಸದಸ್ತರು, ಬಳಿಚಕ್ರ, ಯಾದಗಿರಿ. ಸದಸ್ಮರು 
5 ಶ್ರೀ ಭೀಮರಾಯ ತಂ.ನಿಂಗಪ್ಪ ಜಿಲ್ಲಾ ಪಂಚಾಯಿತಿ ಸದಸ್ವರು, ಕಂದಕೂರ, ಯಾದಗಿರಿ ಸದಸ್ನರು 
6 ಶ್ರೀ ದೇವರಾಜ ಲಕ್ಷ್ಮಣ ನಾಯಕ ಜಿಲ್ಲಾ ಪಂಚಾಯಿತಿ ಸದಸ್ಯರು, ನಾಯ್ಕಲ್‌ ಸಾ/ಉಳ್ಳೆ ಸುಗೂರು | ಸದಸ್ಯರು 
ತಾ/ಶಹಾಪುರ ಜಿಲ್ಲೆ/ಯಾದಗಿರಿ. 
7 | ಶ್ರೀಮತಿ ನಾಗರತ್ತ ಎಂ. ಅನ್ನಪೂರ ಅಧ್ಯಕ್ಷರು ನಗರ ಸಭೆ ಯಾದಗಿರಿ. ಸದಸ್ಮರು 
8 ಶ್ರೀ ಬಾಬುದೂಕಾ ಕಾರ್ಯದರ್ಶಿಗಳು, ಭಾವೈಕ್ತತಾ ಸಮಿತಿ ಯಾದಗಿರಿ. ಸದಸ್ನರು 
9 ಶ್ರೀಮತಿ ಸುನೀತಾ ಚೌಹಾಣ ಕಾರ್ಯದರ್ಶಿ, ರೆಡ್‌ ಕ್ರಾಸ್‌ ಸಂಸ್ಥೆ, ಯಾದಗಿರಿ. ಸದಸ್ತರು 
10 |ಶ್ರೀ ಸಿದ್ದಪ್ಪ ಲಿಂಗೇರಿ ತಂ.ತಿಪ್ಪಣ್ಣ. ಜೀವಿಕ ತಾ/ಸಂಚಾಲಕರು(ಜೀತ ವಿಮುಕ್ತಿ | ಸದಸ್ಯರು 
ಕರ್ನಾಟಕ)ಸಾ/ಮುಷ್ದೂರ,ಪೊ/ಕೂಯ್ತರ ತಾ/ಜಿ/ಯಾದಗಿರಿ. 
11 | ವ್ಯವಸ್ಥಾಪಕರು, ಲೀಡ್‌ ಬಾಂಕ್‌ ಯಾದಗಿರಿ. ಸದಸ್ಮರು 
12 | ಜಿಲ್ಲಾ ಮಟ್ಟದ ಕಾರ್ಮಿಕ ಅಧಿಕಾರಿ, ಯಾದಗಿರಿ ಜಿಲ್ಲೆ, ಯಾದಗಿರಿ. ಸದಸ್ನರು 
13 | ಜಿಲ್ಲಾ ಮಟ್ಟದ ರೇಷ್ಮೆ ಕೃಷಿ ಅಧಿಕಾರಿ, ಯಾದಗಿರಿ ಜಿಲ್ಲೆ, ಯಾದಗಿರಿ. ಸದಸ್ನರು 
14 | ಜಿಲ್ಲಾ ಮಟ್ಟದ ಗಣಿ ಮತ್ತು ಭೂಗರ್ಭ ಇಲಾಖಾಧಿಕಾರಿ ಯಾದಗಿರಿ ಜಿಲ್ಲೆ ಯಾದಗಿರಿ. ಸದಸ್ಮರು 
15 | ಅಪರ ಜಿಲ್ಲಾಧಿಕಾರಿಗಳು, ಯಾದಗಿರಿ ಜಿಲ್ಲೆ ಯಾದಗಿರಿ. ಸಂಚಾಲಕರು 











ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ. ಶಿವಶಂಕರ್‌ 
ನಿರ್ದೇಶಕರು 


ಮಹಾತ್ಮಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ 
ಯೋಜನೆ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಅಧಿಸೂಚನೆ 


ಸಂ. ಗ್ರಾಅಪ. 08 ಆರ್‌ಬಿಎಲ್‌. 2011, ಬೆಂಗಳೂರು, ದಿನಾಂಕ:13-07-2011 


ಜೀತಗಾರಿಕೆ ಪದ್ಧತಿ (ನಿರ್ಮೂಲನಾ) ಕಾಯ್ದೆ 1976 ರ (1976 ರ ಕೇಂದ್ರ ಕಾಯ್ದೆ ಸಂಖ್ಯೆ 19) ಪ್ರಕರಣ ಸಂಖ್ಯೆ 3 ರ ಉಪಪ್ರಕರಣ (1.(2) 
ರ ಮತ್ತು (3) ರ ಅಡಿಯಲ್ಲಿ ದತ್ತವಾದ ಅಧಿಕಾರದನ್ವಯ ಹಾಗೂ ಸದರಿ ವಿಚಾರದಲ್ಲಿ ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲಾ ಆದೇಶಗಳನ್ನು 


ಹಿಂತೆಗೆದುಕೊಂಡು ಕರ್ನಾಟಕ ರಾಜ್ಯ ಸರ್ಕಾರವು 


ಜಾಗೃತ ಸಮಿತಿಯನ್ನು ಈ ಮೂಲಕ ರಚಿಸಿದೆ. 
ಜಿಲ್ತಾ ಮಟ್ಟದ ಜಾಗೃತ ಸಮಿತಿ ಮಂಡ್ಯ 


ಮಂಡ್ಯ ಜಿಲ್ಲೆಯ ಜಿಲ್ಲಾ ಮತ್ತು ಉಪವಿಭಾಗಮಟ್ಟದಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ 





] 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿ, ಮಂಡ್ಯ ಜಿಲ್ಲೆ, ಮಂಡ್ಯ 


@ 
ಲ 


fa 





2 


ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ಮಂಡ್ಯ 


2 
೩ 
ಆ 





3 


ಜಿಲ್ಲಾ ಆರಕಕ ಅಧೀಕಕರು, ಮಂಡ್ಗ ಜಿಲ್ಲೆ, ಮಂಡ್ಯ 
ದ ೦ ಯ ಸ್ರ ದು ಬಿ 











ಕಾರ್ಮಿಕ ಅಧಿಕಾರಿ, ಉಪವಿಭಾಗ-1, ಮಂಡ್ಯ 








21 
ತ್ರಿ 
2 ಓಜ |e 
961616 


2 
೩ 
ಆ 






















































































೧೭೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ಭಾಗ - ೪ಎ 

5 ಉಪ ನಿರ್ದೇಶಕರು, ರೇಷ್ಮೆ ಇಲಾಖೆ, ಮಂಡ್ಯ ಸದಸ್ಯರು 

6 | ಹಿರಿಯ ಭೂವಿಜ್ಞಾನಿ, ಗಣಿ ಮತ್ತು ಭೂಗರ್ಭ ಇಲಾಖೆ, ಮಂಡ್ಯ ಸದಸ್ಯರು 

7 ವ್ಯವಸ್ಥಾಪಕರು, ಲೀಡ್‌ ಬ್ಯಾಂಕ್‌,(ವಿಜಯ ಬ್ಯಾಂಕ್‌) ಮಂಡ್ಯ ಸದಸ್ಯರು 

8 | ಶ್ರೀಮತಿ.ವಿಜಯಲಕ್ಷ್ಮಿ ರಘುನಂದನ್‌,ಮಾಜಿ ಅಧ್ಯಕ್ಷರು, ನಗರಸಭೆ ಮಂಡ್ಯ ಸದಸ್ಯರು 

9 | ಶೀ ಗುರುಪ್ರಸಾದ್‌ ಕೆರಗೋಡು, ರಾಜ್ಯ ಸಂಚಾಲಕರು, ದಲಿತ ಸಂಘರ್ಷ ಸಮಿತಿ,ಮಂಡ್ಯ (ಮಂಡ್ಯ ಶಾಖೆ) ಸದಸ್ಯರು 

10 | ಶ್ರೀ ಎಂ.ಬಿ. ಬಾಲಸು೦ದರಂ, ವಕೀಲರು, ನೆಹರು ನಗರ, ಮಂಡ್ಯ ಸದಸ್ಯರು 

11 | ಶ್ರೀ ಕೆ.ಎಸ್‌.ಚಂದ್ರಶೇಖರ್‌ ಬಿನ್‌ ಲೇಟ್‌ ಕೆ ಶಿವಲಿಂಗಯ್ಯ, ಕೀಲಾರ. ಮಂಡ್ಯ ತಾಲ್ಲೂಕು ಸದಸ್ಯರು 

12 ಶ್ರೀಮತಿ ಮೀರಾಶಿವಲಿಂಗಯ್ಯ, ಉಪಾಧ್ಯಕ್ಷರು, ರೋಟರಿ ಸಂಸ್ಥೆ, ತಾವರಗೆರೆ, ಮಂಡ್ಯ ಸದಸ್ಯರು 

13 | ಶ್ರೀ ಮಹೇಶ್‌ ಚಂದಗುರು ನಿರ್ದೇಶಕರು, ವಿಕಸನ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಂಡ್ಯ ಸದಸ್ಯರು 

14 | ಶ್ರೀ ಪುಟ್ಟಸ್ವಾಮಿ, ಮ್ಯಾನೇಜಿಂಗ್‌ ಟ್ರಸ್ಟಿ, ಅಕ್ಷಯ ನಿಕೇತನ ಟ್ರಸ್ಟ್‌ ಮಂಡ್ಯ ಸದಸ್ಯರು 

15 | ಜಿಲ್ಲಾಧಿಕಾರಿಗಳ ಕೇ೦ದ್ರಸ್ಥಾನಿಕ ಸಹಾಯಕರು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿ, ಮಂಡ್ಯ ಸಂಚಾಲಕರು 

ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಮಂಡ್ಯ 

1 ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ಮಂಡ್ಯ ಉಪವಿಭಾಗ ಮಂಡ್ಯ ಅಧ್ಯಕ್ಷರು 

2 ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕ್‌ ಪಂಚಾಯಿತಿ, ಮಂಡ್ಯ 

3 ಹಿರಿಯ ವ್ಯವಸ್ಥಾಪಕರು, ವಿಜಯ ಬ್ಯಾಂಕ್‌, ಮಂಡ್ಯ ಸದಸ್ಯರು 

4 ಆರಕ್ಷಕ ಉಪಧೀಕ್ಷಕರು, ಮಂಡ್ಯ ಉಪವಿಭಾಗ, ಮಂಡ್ಯ ಸದಸ್ಯರು 

5 ಕಾರ್ಮಿಕ ಅಧಿಕಾರಿ, ಉಪವಿಭಾಗ ಮಂಡ್ಯ ಸದಸ್ಯರು 

6 ಸಹಾಯಕ ನಿರ್ದೇಶಕರು, ರೇಷ್ಮೆ ಇಲಾಖೆ ಮಂಡ್ಯ ಸದಸ್ಯರು 

7 | ಹಿರಿಯ ಭೂವಿಜ್ಞಾನಿ, ಗಣಿ ಮತ್ತು ಭೂಗರ್ಭ ಇಲಾಖೆ (ಖನಿಜ ವಿಭಾಗ) ಮಂಡ್ಯ ಸದಸ್ಯರು 

8 ಶ್ರೀಮತಿ ಸರೋಜಮ್ಮ ಕೋಂ ಚಿಕ್ಕಚಲುವಯ್ಯ ಲೋಕಸರ, ಕೊತ್ತತ್ತಿ, ಮಂಡ್ಯ ತಾಲ್ಲೂಕು ಸದಸ್ಯರು 

9 ಶ್ರಿ ವೆಂಕಟಗಿರಿಯಯ್ಯ, ಸಂಚಾಲಕರು, ದಲಿತ ಸಂಘರ್ಷ ಸಮಿತಿ ಮಂಡ್ಯ (ಮಂಡ್ಯ ಶಾಖೆ), ರಾಯಶೆಟ್ಟಿಪುರ ಸದಸ್ಯರು 

ನಂಬಿನಾಯಕನಹಳ್ಳಿ ಅಂಚೆ, ಮಂಡ್ಯ ತಾಲ್ಲೂಕು 

10 | ಶ್ರೀ ಚುಂಚಯ್ಯ ಬಿನ್‌ ಲೇ ಗವಿಸಿದ್ದಯ್ಯ ಹೆಚ್‌. ಮಲ್ಲಿಗೆರೆ, ದುದ್ದ ಹೋಬಳಿ, ಮಂಡ್ಯ ತಾಲ್ಲೂಕು ಸದಸ್ಯರು 

11. | ಶ್ರೀಮತಿ ಪದ್ಮ ಕೋಂ ಚಂದ್ರಮೋಹನ್‌, ಬಿ. ಗೌಡಗೆರೆ, ಮಂಡ್ಯ ತಾಲ್ಲೂಕು ಸದಸ್ಯರು 

12 | ಶ್ರೀ ರಮೇಶ ಬಿನ್‌ ಜವರೇಗೌಡ ಚೀರನಹಳ್ಳಿ ಮಂಡ್ಯ ತಾಲ್ಲೂಕು ಸದಸ್ಯರು 

13 | ಶ್ರೀ ರಾಮಲಿಂಗೇಗೌಡ, ಮ್ಯಾನೇಜಿಂಗ್‌ ಟ್ರಸ್ಟಿ ಆಶ್ರಯ ಟ್ರಸ್ಟ್‌, ಉದಯಗಿರಿ ಮಂಡ್ಯ ಸದಸ್ಯರು 
14 | ಶ್ರೀ ಜಯಬೋರಯ್ಯ, ಸಂಚಾಲಕರು, ಜೀವಿತ ಸಂಸ್ಥೆ, ಚಿಕ್ಕಲಿಂಗಮ್ಮ ಬಿಲ್ಲಿಂಗ್‌, ಮಂಡ್ಯ ಸದಸ್ಯರು 

15 | ತಹಶೀಲ್ದಾರ್‌, ಹಾಗೂ ತಾಲ್ಲೂಕು ದಂಡಾಧಿಕಾರಿ, ಮಂಡ್ಯ ತಾಲ್ಲೂಕು, ಮಂಡ್ಯ ಸಂಚಾಲಕರು 








ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಪಾಂಡವಪುರ 





] 


ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ಪಾಂಡವಪುರ 


@ 
ಲ. 


fa 





2 


ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತ್‌ ಪಾಂಡವಪುರ 


2 
[98 
Rel 





3 


ಆರಕ್ಷಕ ಉಪಅಧೀಕ್ಷಕರು, ಶ್ರೀರಂಗಪಟ್ಟಣ ತಾಲ್ಲೂಕು, ಶ್ರೀರಂಗಪಟ್ಟಣ 


2 
ತ್ತಿ 
ಆ 





ಕಾರ್ಮಿಕ ಅಧಿಕಾರಿ, ಉಪವಿಭಾಗ - 2 ಮಂಡ್ಯ 


2 
[98 
Rel 





ಸಹಾಯಕ ನಿರ್ದೇಶಕರು, ರೇಷ್ಮೆ ಇಲಾಖೆ, ಪಾಂಡವಪುರ 


2 
[98 
ಆ 





ಹಿರಿಯ ಭೂವಿಜ್ಞಾನಿ. ಗಣಿ ಮತ್ತು ಭೂಗರ್ಭ ಇಲಾಖೆ (ಖನಿಜ ವಿಭಾಗ) ಮಂಡ್ಯ 


2 
[98 
Rel 





ವ್ಯವಸ್ಥಾಪಕರು, ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರು, ಪಾಂಡವಪುರ ಶಾಖೆ 


2 
[98 
ಆ 





ಶ್ರೀಮತಿ ಶಿಲ್ಪ ಕೋಂ ಶಿವಯ್ಯ, ಹರವು ಚಿನಕುರಳಿ ಹೋಬಳಿ, ಪಾಂಡವಪುರ ತಾಲ್ಲೂಕು. 


2 
೩ 
Rel 











ಶ್ರೀ ಗೋವಿಂದಯ್ಯ ಬಿನ್‌ ವೆಂಕಟಯ್ಯ ಅಲ್ಲಹಳ್ಳಿ ಚಿನಕುರಳಿ ಹೋಬಳಿ ಪಾಂಡವಪುರ ತಾಲ್ಲೂಕು 





CN Eo 2 ಅ ಅ 


2 
೩ 
Rel 














ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ೧೭೯೭ 











10 | ಶ್ರೀ ಶಿವಲಿಂಗ ಬಿನ್‌ ಸಿದ್ದಯ್ಯ ಬೆಳ್ಳಾಳೆ ಮೇಲುಕೋಟೆ ಹೋಬಳಿ ಪಾಂಡವಪುರ ತಾಲ್ಲೂಕು ಸದಸ್ಯರು 
11. | ಶ್ರೀಮತಿ ಜಯಲಕ್ಷ್ಮಮ್ಮ ಬಿನ್‌ ಪುಟ್ಟರಾಜು ಮೇಲುಕೋಟೆ, ಪಾಂಡವಪುರ ತಾಲ್ಲೂಕು ಸದಸ್ಯರು 
12 | ಶ್ರೀ ಸಿದ್ದಲಿಂಗೇಗೌಡ ಬಿನ್‌ ಚನ್ನೇಗೌಡ ಚಿನಕುರಳಿ ಪಾಂಡವಪುರ ತಾಲ್ಲೂಕು ಸದಸ್ಯರು 
13 | ಶ್ರೀಮತಿ ಕಮಲಮ್ಮ ದೊಡ್ಡಬ್ಯಾಡರಹಳ್ಳಿ, ವಿ.ಎಸ್‌.ಎಸ್‌.ಎನ್‌ ಪಾಂಡವಪುರ ತಾಲ್ಲೂಕು ಸದಸ್ಯರು 





14 | ಶ್ರೀ ಎನ್‌.ಎಸ್‌. ರಾಜು ಬಿನ್‌ ಸಿದ್ದೇಗೌಡ ನ್ಯಾಮನಹಳ್ಳಿ ಮೇಲುಕೋಟೆ ಹೋಬಳಿ ಪಾಂಡವಪುರ ತಾಲ್ಲೂಕು | ಸದಸ್ಯರು 

















15 | ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ದಂಡಾಧಿಕಾರಿ, ಪಾಂಡವಪುರ ತಾಲ್ಲೂಕು ಪಾಂಡವಪುರ ಸಂಚಾಲಕರು 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಶಿವಶಂಕರ್‌ 
ನಿರ್ದೇಶಕರು 
ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ 
ಯೋಜನೆ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಅಧಿಸೂಚನೆ 
ಸಂ.ಗ್ರಾಅಪ/9/ಆರ್‌ಬಿಎಲ್‌.2011, ಬೆ೦ಗಳೂರು, ದಿನಾಂಕ:13-07-2011 
ಜೀತಗಾರಿಕೆ ಪದ್ದತಿ (ನಿರ್ಮೂಲನಾ) ಕಾಯ್ದೆ 1976ರ (1976ರ ಕೇಂದ್ರ ಕಾಯ್ದೆ ಸಂಖ್ಯೆ 19)ರ ಪ್ರಕರಣ ಸಂಖ್ಯೆ 13ರ ಉಪಪ್ರಕರಣ (1). (2) 
ಮತ್ತು (3)ರ ಅಡಿಯಲ್ಲಿ ದತ್ತವಾದ ಅಧಿಕಾರದನ್ವಯ ಹಾಗೂ ಸದರಿ ವಿಚಾರದಲ್ಲಿ ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲಾ ಆದೇಶಗಳನ್ನು 
ಹಿಂತೆಗೆದುಕೊಂಡು ಕರ್ನಾಟಕ ರಾಜ್ಯ ಸರ್ಕಾರವು ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾ ಮತ್ತು ಉಪವಿಭಾಗ ಮಟ್ಟದಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ 
ಜಾಗೃತ ಸಮಿತಿಯನ್ನು ಈ ಮೂಲಕ ರಚಿಸಿದೆ. 
ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ - ಚಿತ್ರದುರ್ಗ 





























1 ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಅಧ್ಯಕ್ಷರು 
2 ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್‌, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. ಸದಸ್ಯರು 
3 | ಜಿಲ್ಲಾ ಆರಕ್ಷಕ ಆಧೀಕ್ಷಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. ಸದಸ್ಯರು 
4 | ವ್ಯವಸ್ಥಾಪಕರು, ಲೀಡ್‌ ಬ್ಯಾಂಕ್‌, ಚಿತ್ರದುರ್ಗ. ಸದಸ್ಯರು 
5 ಜಿಲ್ಲಾ ಕಾರ್ಮಿಕ ಅಧಿಕಾರಿ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. ಸದಸ್ಯರು 
6 ರೇಷ್ಮೆ ಉಪನಿರ್ದೇಶಕರು, ರೇಷ್ಮೆ ಇಲಾಖೆ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. ಸದಸ್ಯರು 
7 | ಉಪ ನಿರ್ದೇಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. ಸದಸ್ಯರು 
8 | ಶ್ರೀಮತಿ ಶಿವಲಿಂಗಮ್ಮ ಅಧ್ಯಕ್ಷರು, ಮಾರ್ಗದರ್ಶಿ ಮಹಿಳಾ ಸಹಕಾರ ಸಂಘ, ಗಾಂಧಿನಗರ, ಚಳ್ಳಕೆರೆ ಟೌನ್‌, | ಸದಸ್ಯರು 
ಚಳ್ಳಕೆರೆ. 
9೨ | ಶ್ರೀ ಶಿವಪ್ರಸಾದ್‌, ಅಧ್ಯಕ್ಷರು, ಮದರ್‌ ಸಂಸ್ಥೆ, ಪಿ.ಜಿ.ಕಾಲೋನಿ, ಹಿರಿಯೂರು ಟೌನ್‌, ಹಿರಿಯೂರು | ಸದಸ್ಯರು 
ತಾಲ್ಲೂಕು, 





10 | ಶ್ರೀಮತಿ ಮಹದೇವಮ್ಮ ಕೋಂ:ರಾಮಕೃಷ್ಣ, ಕಡಬನಕಟ್ಟೆ, ತುರುವನೂರು ಹೋಬಳಿ, ಚಿತ್ರದುರ್ಗ ತಾಲ್ಲೂಕು, | ಸದಸ್ಯರು 

















ಚಿತ್ರದುರ್ಗ. 
11 | ಶ್ರೀ ಪಾಲಯ್ಯ ಬಿನ್‌ ದೊಡ್ಡಯ್ಯ, ಯಳವರ್ತಿ ಗ್ರಾಮ, ತುರುವನೂರು ಹೋಬಳಿ, ಚಿತ್ರದುರ್ಗ ತಾಲ್ಲೂಕು. ಸದಸ್ಯರು 
12 | ಶ್ರೀ ಆರ್‌.ದಾಸಪ್ಪ ಬಿನ್‌ ರಂಗಪ್ಪ, ಶ್ರೀರಾ೦ಪುರ ಗ್ರಾಮ, ಹೊಸದುರ್ಗ ತಾಲ್ಲೂಕು, ಹೊಸದುರ್ಗ ಸದಸ್ಯರು 
13 | ಶ್ರೀಮತಿ ಬಿ.ಆರ್‌.ಕಮಲಾಕ್ಷಿ ಬಿನ್‌ ರಂಗಪ್ಪ ಬಸಾಪುರ ಗ್ರಾಮ, ಹೊಳಲ್ಕೆರೆ ತಾಲ್ಲೂಕು, ಹೊಸದುರ್ಗ ಸದಸ್ಯರು 
14 | ಶ್ರೀ ಅಮರೇಗೌಡ ಬಿನ್‌ ಗುಂಡಣ್ಣ, ರಾಂಪುರ, ಮೊಳಕಾಲ್ಮೂರು ತಾಲ್ಲೂಕು, ಮೊಳಕಾಲ್ಮೂರು ಸದಸ್ಯರು 
15 | ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿ ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಸಂಚಾಲಕರು 





ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಚಿತ್ರದುರ್ಗ 

















1 ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಅಧ್ಯಕ್ಷರು 
























































೧೭೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ಭಾಗ - ೪ಎ 
2 ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕ್‌ ಪಂಚಾಯಿತಿ, ಚಿತ್ರದುರ್ಗ ಸದಸ್ಯರು 
3 ವ್ಯವಸ್ಥಾಪಕರು, ಕೆನರಾ ಬ್ಯಾಂಕ್‌, ಚಿತ್ರದುರ್ಗ ಶಾಖೆ, ಚಿತ್ರದುರ್ಗ ನಗರ ಸದಸ್ಯರು 
4 ಉಪ ಅರಕ್ಷಕ ಅಧೀಕ್ಷಕರು, ಚಿತ್ರದುರ್ಗ ನಗರ, ಚಿತ್ರದುರ್ಗ ಸದಸ್ಯರು 
5 ಕಾರ್ಮಿಕ ನಿರೀಕ್ಷಕರು, ಜಿಲ್ಲಾ ಕಾರ್ಮಿಕ ಕಛೇರಿ, ಚಿತ್ರದುರ್ಗ ಸದಸ್ಯರು 
6 | ಸಹಾಯಕ ನಿರ್ದೇಶಕರು, ರೇಷ್ಮೆ ಇಲಾಖೆ, ಚಿತ್ರದುರ್ಗ ಸದಸ್ಯರು 
7 | ಹಿರಿಯ ಭೂ ವಿಜ್ಞಾನಿ, ಗಣಿ ಮತ್ತು ಭೂಗರ್ಭ ಇಲಾಖೆ, ಚಿತ್ರದುರ್ಗ ಸದಸ್ಯರು 
8 ಶ್ರೀಮತಿ ಸರೋಜಮ್ಮ ಅಧ್ಯಕ್ಷರು, ಗ್ರಾಮವಾಣೆ ಸಂಸ್ಥೆ, ಜಯನಗರ, ಹಿರಿಯೂರು ಟೌನ್‌, ಹಿರಿಯೂರು ಸದಸ್ಯರು 
9 ಶ್ರೀ ಕೃಷ್ಣಾನಾಯ್ಕ, ಅಧ್ಯಕ್ಷರು, ವಂದನಾ ಸಂಸ್ಥೆ, ತಳಕು, ಚಳ್ಳಕೆರೆ ತಾಲ್ಲೂಕು, ಚಳ್ಳಕೆರೆ ಸದಸ್ಯರು 
10 | ಡಾ:ಜೆ.ಆರ್‌.ಸುಜಾತ, ಮಾಜಿ ಅಧ್ಯಕ್ಷರು, ತಾಲ್ಲೂಕು ಪಂಚಾಯಿತಿ, ಹಿರಿಯೂರು ತಾಲ್ಲೂಕು, ಹಿರಿಯೂರು ಸದಸ್ಯರು 
1 | ಶ್ರೀ ಎ.ವಿ.ರಂಗಸ್ವಾಮಿ ಬಿನ್‌ ವೀರಣ್ಣ ಅರಳೀಕೆರೆ, ಹಿರಿಯೂರು ತಾಲ್ಲೂಕು, ಹಿರಿಯೂರು ಸದಸ್ಯರು 
12 | ಶ್ರೀ ಆರ್‌.ಹನುಮಂತಪ್ಪ ಬಿನ್‌:ರಾಮಪ್ಪ, ಚಿಕ್ಕಜಾಜೂರು, ಹೊಳಲ್ಕೆರೆ ತಾಲ್ಲೂಕು, ಹೊಳಲ್ಕೆರೆ ಸದಸ್ಯರು 
13 | ಶ್ರೀಮತಿ ಲೋಲಾಕ್ಷಮ್ಮ ಯಮ್ಮನಗಟ್ಟ, ಭರಮಸಾಗರ ಹೋಬಳಿ, ಚಿತ್ರದುರ್ಗ ತಾಲ್ಲೂಕು, ಚಿತ್ರದುರ್ಗ ಸದಸ್ಯರು 
14 | ಶ್ರೀ ಜಿ.ನೀಲಪ್ಪ ಬಿನ್‌ ಗೋವಿಂದಪ್ಪ ಹುಣವಿನಡು, ಕಸಬಾ ಹೋಬಳಿ, ಹೊಸದುರ್ಗ ತಾಲ್ಲೂಕು, ಸದಸ್ಯರು 
ಹೊಸದುರ್ಗ 
15 | ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ದಂಡಾಧಿಕಾರಿ, ಚಿತ್ರದುರ್ಗ ತಾಲ್ಲೂಕು, ಚಿತ್ರದುರ್ಗ ಸಂಚಾಲಕರು 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ. ಶಿವಶಂಕರ್‌ 
ನಿರ್ದೇಶಕರು 


ಮಹಾತ್ಮಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ 
ಯೋಜನೆ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಅಧಿಸೂಚನೆ 
ಸಂ. ಗ್ರಾಅಪ. 10 ಆರ್‌ಬಿಎಲ್‌. 2011, ಬೆಂಗಳೂರು, ದಿನಾಂಕ:13-07-2011 


ಜೀತಗಾರಿಕೆ ಪದ್ಧತಿ (ನಿರ್ಮೂಲನಾ) ಕಾಯ್ದೆ 1976 ರ (1976 ರ ಕೇಂದ್ರ ಕಾಯ್ದೆ ಸಂಖ್ಯೆ 19) ಪ್ರಕರಣ ಸಂಖ್ಯೆ 13 ರ ಉಪಪ್ರಕರಣ (1). (2) 
ಮತ್ತು (3) ರ ಅಡಿಯಲ್ಲಿ ದತ್ತವಾದ ಅಧಿಕಾರದನ್ವಯ ಹಾಗೂ ಸದರಿ ವಿಚಾರದಲ್ಲಿ ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲಾ ಆದೇಶಗಳನ್ನು 
ಹಿಂತೆಗೆದುಕೊಂಡು ಕರ್ನಾಟಕ ರಾಜ್ಯ ಸರ್ಕಾರವು ಗುಲ್ಬರ್ಗಾ ಜಿಲ್ಲೆಯ ಜಿಲ್ಲಾ ಮತ್ತು ಉಪವಿಭಾಗಮಟ್ಟದಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ 
ಜಾಗೃತ ಸಮಿತಿಯನ್ನು ಈ ಮೂಲಕ ರಚಿಸಿದೆ. 
ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ- ಗುಲ್ಬರ್ಗಾ 






































1 ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ, ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ಅಧ್ಯಕ್ಷರು 
2 ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ಗುಲ್ಬರ್ಗಾ ಸದಸ್ಯರು 
3 ಜಿಲ್ಲಾ ಆರಕ್ಷಕ ಆಧೀಕ್ಷಕರು, ಗುಲ್ಬರ್ಗಾ ಸದಸ್ಯರು 
4 ಕಾರ್ಮಿಕ ಅಧಿಕಾರಿ, ಕಾರ್ಮಿಕ ಇಲಾಖೆ, ಗುಲ್ಬರ್ಗಾ. ಸದಸ್ಯರು 
5 ಉಪ ನಿರ್ದೇಶಕರು, ರೇಷ್ಮೆ ಇಲಾಖೆ, ವಿಕಾಸಸೌಧ, ಗುಲ್ಬರ್ಗಾ ಜಿಲ್ಲೆ ಸದಸ್ಯರು 
6 ಉಪ ನಿರ್ದೇಶಕರು, ಗಣಿ ಮತ್ತು ಭೂಗರ್ಭ ಇಲಾಖೆ, ವಿಕಾಸಸೌಧ, ಗುಲ್ಬರ್ಗಾ ಸದಸ್ಯರು 
7 ವ್ಯವಸ್ಥಾಪಕರು, ಜಿಲ್ಲಾ ಲೀಡ್‌ ಬ್ಯಾಂಕ್‌, ಎಸ್‌.ಬಿ.ಐ. ನೂರ್‌ ಕಾಂಪ್ಲೆಕ್ಸ್‌, ಸರ್ಕಾರಿ ಮುದ್ರಣಾಲಯ ಎದುರು, ಸದಸ್ಯರು 
ಎಂಎಸ್‌ಕೆ ಮಿಲ್ಫ್‌ ರೋಡ್‌, ಗುಲ್ಬರ್ಗಾ 
8 | ಶ್ರೀಮತಿ ಮಂಜುಳಾ ಬುದ್ದಣ್ಣ, ಕೋಟನೂರ-ಡಿ,ಹೊಸ ಬಡಾವಣೆ, ವೆಂಕಟೇಶ್ವರ ನಗರ, ಗುಲ್ಬರ್ಗಾ ಸದಸ್ಯರು 
9 | ಶ್ರೀ ರಮೇಶ ಕೋಗನೂರ, ಬುದ್ಧನಗರ, ತಾರಫೈಲ್‌ ಏರಿಯಾ, ಗುಲ್ಬರ್ಗಾ ಸದಸ್ಯರು 
10 | ಶ್ರೀ ಬಾಬು ಚವ್ಹಾಣ, ಚವ್ಹಾಣ ತಾಂಡಾ, ಕಮಲಾಪುರ, ಗುಲ್ಬರ್ಗಾ ತಾ: ಜಿಲ್ಲೆ ಸದಸ್ಯರು 




















































































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ೧೭೯೯ 
11 | ಶ್ರೀಮತಿ ಸುವರ್ಣ ಗಂಡ ವಿಜಯಕುಮಾರ ಜವಳಿ, ಸುಬೇದಾರ ಲೇಔಟ್‌, ಜಿ.ಆರ್‌.ನಗರ, ಖಾದ್ರಿಚೌಕ್‌, ಆಳಂದ | ಸದಸ್ಯರು 
ರಸ್ತೆ, ಗುಲ್ಬರ್ಗಾ 
12 | ಶ್ರೀ ರೇವಣಸಿದ್ದಪ್ಪಾ ತಂದೆ ಬಸಣಪ್ಪಾ ಹುಳಿಪಲ್ಲೆ ಸಾ:ಗುಬ್ಬಿ ಕಾಲೋನಿ, ಗುಲ್ಬರ್ಗಾ ಸದಸ್ಯರು 
13 | ಶ್ರೀಮತಿ ಗೀತಾ ಕುಲಕರ್ಣಿ.ಕೆ.ಹೆಚ್‌.ಬಿ.ಕಾಲೋನಿ, ರಾಜಾಪುರ ರಸ್ತೆ, ಗುಲ್ಬರ್ಗಾ ಸದಸ್ಯರು 
14 | ಶ್ರೀ ಪಾಂಡುರಂಗ ತಂದೆ ಮಲ್ಲಪ್ಪ ಕೊಟ್ರೆ ಹೋಟನೂರ-ಡಿ, ಗುಲ್ಬರ್ಗಾ ತಾ:ಜಿಲ್ಲೆ ಸದಸ್ಯರು 
15 | ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿ, ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ಸಂಚಾಲಕರು 
ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಗುಲ್ಬರ್ಗಾ ಉಪವಿಭಾಗ, ಗುಲ್ಬರ್ಗಾ 
1 ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ಗುಲ್ಬರ್ಗಾ ಉಪವಿಭಾಗ ಗುಲ್ಬರ್ಗಾ ಅಧ್ಯಕ್ಷರು 
2 ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕ್‌ ಪಂಚಾಯಿತಿ, ಗುಲ್ಬರ್ಗಾ ಸದಸ್ಯರು 
3 ವ್ಯವಸ್ಥಾಪಕರು, ಸ್ಟೇಟ್‌ ಬ್ಯಾಂಕ್‌ ಆಫ್‌ ಹೈದ್ರಾಬಾದ್‌, ಸೂಪರ್‌ ಮಾರ್ಕೆಟ್‌, ಗುಲ್ಬರ್ಗಾ ಸದಸ್ಯರು 
4 ಆರಕ್ಷಕ ಉಪ ಅಧೀಕ್ಷಕರು. ಗುಲ್ಬರ್ಗಾ ಉಪವಿಭಾಗ, ಗುಲ್ಬರ್ಗಾ ಸದಸ್ಯರು 
5 ಹಿರಿಯ ಕಾರ್ಮಿಕ ನಿರೀಕ್ಷಕರು,ಕಾರ್ಮಿಕ ಇಲಾಖೆ, ಗುಲ್ಬರ್ಗಾ ಉಪವಿಭಾಗ, ಗುಲ್ಬರ್ಗಾ ಸದಸ್ಯರು 
6 ಸಹಾಯಕ ನಿರ್ದೇಶಕರು, ಉಪನಿರ್ದೇಶಕರ ಕಛೇರಿ, ರೇಷ್ಮೆ ಇಲಾಖೆ, ಗುಲ್ಬರ್ಗಾ ಉಪವಿಭಾಗ, ಗುಲ್ಬರ್ಗಾ ಸದಸ್ಯರು 
7 ಭೂವಿಜ್ಞಾನಿ ಗಣಿ ಮತ್ತು ಭೂಗರ್ಭ ಇಲಾಖೆ, ಗುಲ್ಬರ್ಗಾ ಉಪವಿಭಾಗ, ಗುಲ್ಬರ್ಗಾ ಸದಸ್ಯರು 
8 ಶ್ರೀಮತಿ ಶೋಭಾ ಗ೦ಡ ಖಾಜಪ್ಪ ಸುಲೇಕರ್‌, ಸಾಕೀನ: ಅಫಜಲಪುರ, ಅಫಜಲಪುರ ತಾಲ್ಲೂಕು, ಗುಲ್ಬರ್ಗಾ ಸದಸ್ಯರು 
ಜಿಲ್ಲೆ. 

9 | ಶ್ರೀ ಸುಭಾಸ್‌ ತಂದೆ ಪಾಂಡು ಪವಾರ ಸಾ: ಹೇಬಳಿ ತಾಂಡಾ, ತಾ:ಅಳ೦ದ, ಗುಲ್ಬರ್ಗಾ ಜಿಲ್ಲೆ. ಸದಸ್ಯರು 
10 | ಶ್ರೀ ನಾಗಣ್ಣಾ ತಂದೆ ಚಂದ್ರಕಾಂತ ಸಾ:ಪಟ್ಟಣ, ತಾ: ಗುಲ್ಬರ್ಗಾ, ಗುಲ್ಬರ್ಗಾ ಜಿಲ್ಲೆ. ಸದಸ್ಯರು 
11 | ಶ್ರೀಮತಿ ಬಸಮ್ಮಾ ಗಂಡ ಅಶೋಕ ಗುತ್ತೇದಾರ, ಸಾ: ಬಳೂರಗಿ ತಾ: ಅಫಜಲಪುರ, ಗುಲ್ಬರ್ಗಾ ಜಿಲ್ಲೆ. ಸದಸ್ಯರು 
12 | ಶ್ರೀ ನಾಗಣ್ಣಾ ತಂದೆ ಶಿವಶರಣಪ್ಪ ಹದನೂರ, ಸಾ:ನರಿಬೋಳ, ತಾ: ಜೇವರ್ಗಿ, ಗುಲ್ಬರ್ಗಾ ಜಿಲ್ಲೆ. ಸದಸ್ಯರು 
13 | ಶ್ರೀಮತಿ ಲತಾ ಗಂಡ ಸುಭಾಷ್‌ ರಾಥೋಡ್‌ ಸಾ:ಮಾದಬಾಳ ತಾಂಡ, ತಾ:ಅಫಜಲಪುರ, ಗುಲ್ಬರ್ಗಾ ಜಿಲ್ಲೆ. ಸದಸ್ಯರು 
14 | ಶ್ರೀ ಸಾಯಿಬಣ್ಣಾ ಭೀಮಶ್ಯಾ ಅವಟಿ ಸಾ: ಅಫಜಲಪುರ, ಗುಲ್ಬರ್ಗಾ ಜಿಲ್ಲೆ. ಸದಸ್ಯರು 
15 | ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ದಂಡಾಧಿಕಾರಿ, ಗುಲ್ಬರ್ಗಾ ತಾಲ್ಲೂಕು, ಗುಲ್ಬರ್ಗಾ. ಸಂಚಾಲಕರು 
ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಸೇಡಂ ಉಪ ವಿಭಾಗ 

1 ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ಸೇಡಂ ಅಧ್ಯಕ್ಷರು 
2 ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತ್‌ ಸೇಡಂ ಸದಸ್ಯರು 
3 ಆರಕ್ಷಕ ಉಪಅಧೀಕ್ಷಕರು, ಸೇಡಂ ಉಪವಿಭಾಗ,ಸೇಡಂ ತಾಲ್ಲೂಕು ಸದಸ್ಯರು 
4 ಕಾರ್ಮಿಕ ನಿರೀಕ್ಷಕರು, ಕಾರ್ಮಿಕ ಇಲಾಖೆ, ಸೇಡಂ ಉಪ ವಿಭಾಗ, ಸೇಡಂ ತಾಲ್ಲೂಕು, ಗುಲ್ಬರ್ಗಾ ಸದಸ್ಯರು 
5 ಸಹಾಯಕ ನಿರ್ದೇಶಕರು, ರೇಷ್ಮೆ ಇಲಾಖೆ, ಸೇಡಂ ಉಪವಿಭಾಗ, ಜೇವರ್ಗಿ ಕ್ರಾಸ್‌, ಗುಲ್ಬರ್ಗಾ ಸದಸ್ಯರು 
6 ಭೂ ವಿಜ್ಞಾನಿ. ಗಣಿ ಮತ್ತು ಭೂಗರ್ಭ ಇಲಾಖೆ, ಸೇಡಂ ಉಪ ವಿಭಾಗ, ಗುಲ್ಬರ್ಗಾ ಸದಸ್ಯರು 
7 ವ್ಯವಸ್ಥಾಪಕರು, ಸ್ಟೇಟ್‌ ಬ್ಯಾಂಕ್‌ ಆಫ್‌ ಹೈದ್ರಾಬಾದ್‌, ಸೇಡ೦ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ ಸದಸ್ಯರು 
8 | ಶ್ರೀಮತಿ ರತ್ನಾಬಾಯಿ ಗಂಡ ದೇವಲಾ ಜಾಧವ, ಚಂದ್ರಕಲಾ ನಿವಾಸ, ವಿದ್ಯಾನಗರ, ಸೇಡಂ ಸದಸ್ಯರು 
9 | ಶ್ರೀ ಗಣಪತಿರಾವ್‌ ಚಿಮ್ಮನಚೋಡಕರ, ಸಾಕೀನ:ಬಸವನಗರ, ಸೇಡಂ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. ಸದಸ್ಯರು 
10 | ಶ್ರೀ ದೇವೆಂದ್ರ ಸಾಬಣ್ಣ ನಾಯ್ಕೋಡಿ, ವಾಲ್ಮೀಕಿನಗರ, ಸೇಡಂ ಸದಸ್ಯರು 
11 | ಶ್ರೀಮತಿ ಲಿಲಾಬಾಯಿ ಗಂಡ ಗೋವರ್ಧನ, ಇಂದ್ರಾನಗರ, ಸೇಡಂ ಸದಸ್ಯರು 
12 | ಶ್ರೀ ಜಗನ್ನಾಥ ಪಾಟೀಲ ಬಿಬಳ್ಳಿ, ನಿಸರ್ಫ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ, ಸೇಡಂ ಸದಸ್ಯರು 
13 | ಶ್ರೀಮತಿ ಆರತಿ ಉಲ್ಲಾಸ ಕುಲಕರ್ಣಿ, ವಾಸವದತ್ತಾ ಕಾಲೋನಿ, ಸೇಡಂ ತಾಲ್ಲೂಕು, ಸೇಡಂ, ಗುಲ್ಬರ್ಗಾ ಜಿಲ್ಲೆ. ಸದಸ್ಯರು 
14 | ಶ್ರೀ ಚಂದ್ರಶೇಖರ ಸಾಯಿಬಣ್ಣ ಸಂಗಾವಿ, ಪೋ:ಮಳಖೇಡ್‌, ಸೇಡಂ ತಾಲ್ಲೂಕು, ಸೇಡಂ, ಗುಲ್ಬರ್ಗಾ ಜಿಲ್ಲೆ. ಸದಸ್ಯರು 

















೧೮೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ಭಾಗ - ೪ಎ 


15 | ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ದಂಡಾಧಿಕಾರಿ, ಸೇಡಂ ತಾಲ್ಲೂಕು, ಸೇಡಂ ಸಂಚಾಲಕರು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಶಿವಶಂಕರ್‌ 
ನಿರ್ದೇಶಕರು 
ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ 
ಯೋಜನೆ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಅಧಿಸೂಚನೆ 
ಸಂ. ಗ್ರಾಅಪ. 11/ಆರ್‌ಬಿಎಲ್‌/ 2011, ಬೆ೦ಗಳೂರು, ದಿನಾಂಕ: 13-07-2011 
ಜೀತಗಾರಿಕೆ ಪದ್ದತಿ (ನಿರ್ಮೂಲನಾ) ಕಾಯ್ದೆ 1976 ರ (1976 ರ ಕೇಂದ್ರ ಕಾಯ್ದೆ ಸಂಖ್ಯೆ 19) ಪ್ರಕರಣ ಸಂಖ್ಯೆ 13 ರ ಉಪಪ್ರಕರಣ (1). 
(2) ಮತ್ತು (3) ರ ಅಡಿಯಲ್ಲಿ ದತ್ತವಾದ ಅಧಿಕಾರದನ್ವಯ ಹಾಗೂ ಸದರಿ ವಿಚಾರದಲ್ಲಿ ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲಾ ಆದೇಶಗಳನ್ನು 
ಹಿಂತೆಗೆದುಕೊಂಡು ಕರ್ನಾಟಕ ರಾಜ್ಯ ಸರ್ಕಾರವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಮತ್ತು ಉಪವಿಭಾಗಮಟ್ಟದಲ್ಲಿ ಈ ಕೆಳಕಂಡ 
ಸದಸ್ಯರನ್ನೊಳಗೊಂಡ ಜಾಗೃತ ಸಮಿತಿಯನ್ನು ಈ ಮೂಲಕ ರಚಿಸಿದೆ. 
ಜಿಲ್ತಾ ಮಟ್ಟದ ಜಾಗೃತ ಸಮಿತಿ- ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 



































| ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ, ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆ, ಬೆ೦ಗಳೂರು. ಅಧ್ಯಕ್ಷರು 
2 ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸದಸ್ಯರು 
3 ಜಿಲ್ಲಾ ಆರಕ್ಷಕ ಆಧೀಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸದಸ್ಯರು 
4 ಜಿಲ್ಲಾ ಕಾರ್ಮಿಕ ಅಧಿಕಾರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸದಸ್ಯರು 
5 ಉಪ ನಿರ್ದೇಶಕರು, ರೇಷ್ಮೆ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸದಸ್ಯರು 
6 ಉಪ ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಬೆಂಗಳೂರು ಉತ್ತರ. ಸದಸ್ಯರು 
7 ವ್ಯವಸ್ಥಾಪಕರು. ಜಿಲ್ಲಾ, ಲೀಡ್‌ ಬ್ಯಾಂಕ್‌, (ಕೆನರಾ ಬ್ಯಾಂಕ್‌)ಮಲ್ಲೇಶ್ವರಂ, ಬೆ೦ಗಳೂರು. ಸದಸ್ಯರು 
8 ಶ್ರೀಮತಿ ಶಿವಮ್ಮ ಕೋಂ ನಾರಾಯಣಪ್ಪ, ಇಟ್ಟಸಂದ್ರ, ನಂದಗುಡಿ ಹೋಬಳಿ, ಹೊಸಕೋಟೆ ತಾಲ್ಲೂಕು, ಸದಸ್ಯರು 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
9 ಶ್ರೀ ಚನ್ನಕೃಷ್ಣಪ್ಪ ದಳಸಗೆರೆ, ನಂದಗುಡಿ ಹೋಬಳಿ, ಹೊಸಕೋಟೆ ತಾ: ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆ. ಸದಸ್ಯರು 
10 ಶ್ರೀ ಬಿ.ಎಂ.ಯಲ್ಲಪ್ಪ ಬಿನ್‌ ಮಾರಯಲಗಯ್ಯ, ಬೂದಿಹಾಳ್‌, ಕಸಬಾ ಹೋಬಳಿ, ನೆಲಮಂಗಲ ತಾಲ್ಲೂಕು, ಸದಸ್ಯರು 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 





11 ಶ್ರೀಮತಿ ಲೀನಾ ಡಿಕೋಸ್ಟಾ, ಸೇವಾ ಸದನ, ದೊಡ್ಡಬೆಳವಂಗಲ, ದೊಡ್ಡಬಳ್ಳಾಪುರ ತಾ: ಬೆಂಗಳೂರು ಗ್ರಾಮಾಂತರ | ಸದಸ್ಯರು 

















ಜಿಲ್ಲೆ. 

12 ಶ್ರೀ ರವಿ, ತಾಲ್ಲೂಕು ಸಂಚಾಲಕರು, ಜೀತವಿಮುಕ್ತಿ, ಮಾರಸ೦ದ್ರ, ದೊಡ್ಡಬಳ್ಳಾಪುರ ತಾಲ್ಲೂಕು, ಬೆಂಗಳೂರು ಸದಸ್ಯರು 
ಗ್ರಾಮಾಂತರ ಜಿಲ್ಲೆ. 

13 ಶ್ರೀಮತಿ ಮುನಿರತ್ನಮ್ಮ ಕೋಂ ಮುನಿಯಪ್ಪ, ಸ್ತ್ರೀ ಶಕ್ತಿ ಸಂಘ, ವಾರ್ಡ್‌ ನಂ.9, ನೀರಘಂಪಾಳ್ಯ, ದೇವನಹಳ್ಳಿ ಸದಸ್ಯರು 
ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 

14 ಶ್ರೀ ಪ್ರಭಾಕರ್‌, ನಂ.686/589 (12)ದ ಚನ್ನಪ್ಪ ಕಲ್ಯಾಣಿ ರಸ್ತೆ ನೆಲಮಂಗಲ ಟೌನ್‌, ನೆಲಮಂಗಲ-562123. ಸದಸ್ಯರು 

15 ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿ,ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. ಸಂಚಾಲಕರು 





ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ದೊಡ್ಡಬಳ್ಳಾಪುರ ಉಪ ವಿಭಾಗ 














I ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ದೊಡ್ಡಬಳ್ಳಾಪುರ ಉಪವಿಭಾಗ.ಬೆಂಗಳೂರು. ಅಧ್ಯಕ್ಷರು 

2 ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕ್‌ ಪಂಚಾಯಿತಿ, ದೊಡ್ಡಬಳ್ಳಾಪುರ 

3 ಆರಕಕ ಉಪಅಧೀಕಕರು, ದೊಡಬಳ್ಳಾಪುರ ಸದಸ್ನರು 
ಹ್‌ ಖ ಡ್‌ "೪ ಶಿ 

4 ಕಾರ್ಮಿಕ ಅಧಿಕಾರಿಗಳು, ಉಪವಿಭಾಗ-2, ದೊಡ್ಡಬಳ್ಳಾಪುರ ತಾಲ್ಲೂಕು. ಸದಸ್ಯರು 

















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ೧೮೦೧ 











5 ಸಹಾಯಕ ನಿರ್ದೇಶಕರು, ರೇಷ್ಮೆ ಇಲಾಖೆ, ದೊಡ್ಡಬಳ್ಳಾಪುರ ತಾಲ್ಲೂಕು. ಸದಸ್ಯರು 
6 ಉಪ ನಿರ್ದೇಶಕರು, ಗಣಿ ಮತ್ತು ಭೂಗರ್ಭ ಇಲಾಖೆ, ವಿಶ್ವೇಶ್ವರಯ್ಯ ಗೋಪುರ, ಬೆ೦ಗಳೂರು. ಸದಸ್ಯರು 
7 ವ್ಯವಸ್ಥಾಪಕರು, ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರು, ದೊಡ್ಡಬಳ್ಳಾಪುರ. ಸದಸ್ಯರು 
8 ಶ್ರೀಮತಿ ರತ್ನಮ್ಮ ಕೋಂ:ನಾರಾಯಣಪ್ಪ, ನರಗನಹಳ್ಳಿ, ಕುಂದಾಣ ಹೋಬಳಿ, ದೇವನಹಳ್ಳಿ ತಾಲ್ಲೂಕು. ಸದಸ್ಯರು 





9 ಶ್ರೀ ವೆಂಕಟೇಶ್‌ ಬಿನ್‌ ಹನುಮನರಸಯ್ಯ, ಸೋಲದೇವನಹಳ್ಳಿ, ನೆಲಮಂಗಲ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ | ಸದಸ್ಯರು 
ಜಿಲ್ಲೆ. 





10 ಶ್ರೀ ದೇವನಗುಂದಿ ರವಿಕುಮಾರ್‌, ದೇವನಗುಂದಿ ಗ್ರಾಮ, ಅನುಗೊಂಡನಹಳ್ಳಿ ಹೋಬಳಿ, ಹೊಸಕೋಟೆ ತಾಲ್ಲೂಕು, | ಸದಸ್ಯರು 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 





I ಶ್ರೀಮತಿ ನಾಗಲಾಂಬಿಕೆ ಕೋಂ:ಪ್ರಕಾಶ್‌ಮೂರ್ತಿ,ಇಂದಿರಾನಗರ, ನೆಲಮಂಗಲ ಟೌನ್‌, ಬೆಂಗಳೂರು ಗ್ರಾಮಾಂತರ ಸದಸ್ಮರು 
ಜಿಲ್ಲೆ. 





12 ಶ್ರೀ ಮುನಿಯಪ್ಪ ಬಿನ್‌ ಮರಿಯಲ್ಲಪ್ಪ ಕರೀಂಸೊಣ್ಣೇನಹಳ್ಳಿ, ಮಧುರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲ್ಲೂಕು, ಸದಸ್ಯರು 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 





13 ಶ್ರೀಮತಿ ಕೆ.ಆರ್‌.ಶಾರದಾ, ಸಂಕಲ್ಪ ಸ್ವಯಂ ಸೇವಾ ಸಂಸ್ಥೆ, ರಾಜಾರಾಂ ಬಿಲ್ಲಿಂಗ್‌, (ಅಡ್ವೋಕೇಟ್‌)ಶರಾಬ್‌ ಸದಸ್ನರು 
ಮುನಿಸ್ವಾಮಿ ಬಡಾವಣೆ, ಸುಣ್ಣಕಲ್ಲುಪೇಟೆ, ಹೊಸಕೋಟೆ ತಾಲ್ಲೂಕು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 





14 ಶ್ರೀ ಕೃಷ್ಣಪ್ಪ, ಜೀವಿಕಾ, ಬಾಲೇಪುರ, ಚನ್ನರಾಯಪಟ್ಟಣ ಹೋಬಳಿ, ದೇವನಹಳ್ಳಿ. ಸದಸ್ಯರು 

















15 ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ದಂಡಾಧಿಕಾರಿ, ದೊಡ್ಡಬಳ್ಳಾಪುರ ತಾಲ್ಲೂಕು, ದೊಡ್ಡಬಳ್ಳಾಪುರ. ಸಂಚಾಲಕರು 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಶಿವಶಂಕರ್‌ 
ನಿರ್ದೇಶಕರು 
ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ 
ಯೋಜನೆ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಅಧಿಸೂಚನೆ 
ಸಂ. ಗ್ರಾಅಪ.12/ಆರ್‌ಬಿಎಲ್‌. 2011, ಬೆಂಗಳೂರು, ದಿನಾಂಕ:13-07-2011. 
ಜೀತಗಾರಿಕೆ ಪದ್ದತಿ (ನಿರ್ಮೂಲನಾ) ಕಾಯ್ದೆ 1976 ರ (1976 ರ ಕೇಂದ್ರ ಕಾಯ್ದೆ ಸಂಖ್ಯೆ 19) ಪ್ರಕರಣ ಸಂಖ್ಯೆ 13 ರ ಉಪಪ್ರಕರಣ (1). (2) 
ಮತ್ತು (3) ರ ಅಡಿಯಲ್ಲಿ ದತ್ತವಾದ ಅಧಿಕಾರದನ್ವಯ ಹಾಗೂ ಸದರಿ ವಿಚಾರದಲ್ಲಿ ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲಾ ಆದೇಶಗಳನ್ನು 
ಹಿಂತೆಗೆದುಕೊಂಡು ಕರ್ನಾಟಕ ರಾಜ್ಯ ಸರ್ಕಾರವು ಮೈಸೂರು ಜಿಲ್ಲೆಯ ಜಿಲ್ಲಾ ಮತ್ತು ಉಪವಿಭಾಗಮಟ್ಟದಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ 
ಜಾಗೃತ ಸಮಿತಿಯನ್ನು ಈ ಮೂಲಕ ರಚಿಸಿದೆ. 
ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ -ಮೈಸೂರು 









































1 ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ, ಮೈಸೂರು ಜಿಲ್ಲೆ. ಅಧ್ಯಕ್ಷರು 
2 ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್‌, ಮೈಸೂರು ಜಿಲ್ಲೆ. ಸದಸ್ಯರು 
3 ಆರಕ್ಷಕ ಆಧೀಕ್ಷಕರು, ಮೈಸೂರು ಜಿಲ್ಲೆ, ಮೈಸೂರು. ಸದಸ್ಯರು 
4 ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು, ಕಾರ್ಮಿಕ ಇಲಾಖೆ, ಮೈಸೂರು. ಸದಸ್ಯರು 
5 ಉಪ ನಿರ್ದೇಶಕರು, ರೇಷ್ಮೆ ಇಲಾಖೆ, ಮೈಸೂರು. ಸದಸ್ಯರು 
6 ಹಿರಿಯ ಭೂವಿಜ್ಞಾನಿಗಳು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಮೈಸೂರು. ಸದಸ್ಯರು 
7 ಚೀಫ್‌ ಲೀಡ್‌ ಬ್ಯಾಂಕ್‌ ಅಧಿಕಾರಿ, ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರು, ಪ್ರಾಂತೀಯ ಕಛೇರಿ, ಕುವೆಂಪುನಗರ, ಸದಸ್ಯರು 
ಮೈಸೂರು. 
8 ಶ್ರೀಮತಿ ಮಲ್ಲಿಗಮ್ಮ ಜೀ.ವಿ.ಕ. ಸಂಸ್ಥೆ, ಹೆಚ್‌.ಡಿ.ಕೋಟೆ ತಾಲ್ಲೂಕು, ಮೈಸೂರು ಜಿಲ್ಲೆ. ಸದಸ್ಯರು 
9 ಶ್ರೀ ನಿಂಗರಾಜು ಮಲ್ಲಾಡಿ, ಸಂಚಾಲಕರು, ಬೆಳಕು ಸಂಸ್ಥೆ, ಹುಣಸೂರು ಟೌನ್‌, ಮೈಸೂರು ಜಿಲ್ಲೆ. ಸದಸ್ಯರು 











































































































೧೮೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ಭಾಗ - ೪ಎ 
10 ಶ್ರೀ ಎಂ.ಮಹದೇವಯ್ಯ ಬಿನ್‌ ಮಹದೇವಯ್ಯ, ದೊಡ್ಡಕೌಲಂದ ಗ್ರಾಮ, ನಂಜನಗೂಡು ತಾಲ್ಲೂಕು, ಮೈಸೂರು ಜಿಲ್ಲೆ. | ಸದಸ್ಯರು 
1 ಶ್ರೀ ಬಸವರಾಜು, ತಾಲ್ಲೂಕು ಸಂಚಾಲಕರು, ಜೀತವಿಮುಕ್ತ ಕರ್ನಾಟಕ, ಹೆಚ್‌.ಡಿ.ಕೋಟೆ ತಾಲ್ಲೂಕು, ಮೈಸೂರು ಜಿಲ್ಲೆ. | ಸದಸ್ಯರು 
12 ಶ್ರೀ ನಂಜುಂಡಯ್ಯ, ನಿರ್ದೇಶಕರು, ನಿಸರ್ಗ ಫೌಂಡೇಷನ್‌, ಹೆಚ್‌.ಡಿ.ಕೋಟೆ ತಾಲ್ಲೂಕು, ಮೈಸೂರು ಜಿಲ್ಲೆ. ಸದಸ್ಯರು 
13 ಶ್ರೀಮತಿ ಥೆರೆಸಿಯಾ, ಸಂಚಾಲಕರು, ಸ್ಫೂರ್ತಿ ಮಹಿಳಾ ಗ್ರಾಮೀಣ ಸಂಸ್ಥೆ, ನಂಜನಗೂಡು ಟೌನ್‌, ನಂಜನಗೂಡು, ಸದಸ್ಯರು 
ಮೈಸೂರು ಜಿಲ್ಲೆ. 

14 ಶ್ರೀಮತಿ ರತ್ನ ಹಾಲಪ್ಪಗೌಡ, ನಿರ್ದೇಶಕರು, ಬಾಲ ವಿಕಾಸ ಆಕಾಡೆಮಿ, ಮೈಸೂರು ಜಿಲ್ಲೆ. ಸದಸ್ಯರು 

15 ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿ, ಮೈಸೂರು ಜಿಲ್ಲೆ, ಮೈಸೂರು. ಸಂಚಾಲಕರು 

ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಮೈಸೂರು ಉಪವಿಭಾಗ 

1 ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ಮೈಸೂರು ಉಪವಿಭಾಗ, ಮೈಸೂರು ಅಧ್ಯಕ್ಷರು 

2 ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕ್‌ ಪಂಚಾಯಿತಿ, ಮೈಸೂರು 

3 ಆರಕ್ಷಕ ಉಪ ಅಧೀಕ್ಷಕರು, ನಂಜನಗೂಡು ಉಪವಿಭಾಗ, ನಂಜನಗೂಡು ಸದಸ್ಯರು 

4 ಸಹಾಯಕ ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಇಲಾಖೆ, ಮೈಸೂರು ವಿಭಾಗ, ಮೈಸೂರು ಸದಸ್ಯರು 

ಜಿ ಸಹಾಯಕ ನಿರ್ದೇಶಕರು, ರೇಷ್ಮೆ ಇಲಾಖೆ, ಮೈಸೂರು ತಾಲ್ಲೂಕು, ಮೈಸೂರು ಸದಸ್ಯರು 

6 ಹಿರಿಯ ಭೂವಿಜ್ಞಾನಿಗಳು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಮೈಸೂರು ಸದಸ್ಯರು 

7 ಚೀಫ್‌ ಲೀಡ್‌ ಬ್ಯಾಂಕ್‌ ಅಧಿಕಾರಿ, ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರು, ಪ್ರಾಂತೀಯ ಕಛೇರಿ, ಕುವೆಂಪುನಗರ, ಸದಸ್ಯರು 
ಮೈಸೂರು 

8 ಶ್ರೀಮತಿ ಪುಟ್ಟಸಿದ್ದಮ್ಮ ಕೋಂ ಕಾಳಯ್ಯ, ಇಲವಾಲ ಗ್ರಾಮ ಮತ್ತು ಹೋಬಳಿ, ಮೈಸೂರು ತಾಲ್ಲೂಕು, ಮೈಸೂರು. ಸದಸ್ಯರು 

9 ಶ್ರಿ ಸಿ.ಜವರಯ್ಯ ಬಿನ್‌ ಚಿಕ್ಕಬಸವಯ್ಯ, ಕುಪ್ಪರವಳ್ಳಿ ಗ್ರಾಮ, ಬಿಳಿಗೆರೆ ಹೋಬಳಿ, ನಂಜನಗೂಡು ತಾಲ್ಲೂಕು, ಸದಸ್ಯರು 
ಮೈಸೂರು ಜಿಲ್ಲೆ. 

10 ಶ್ರೀ ಎಂ.ಮಹದೇವಯ್ಯ ಬಿನ್‌ ಮಹದೇವಯ್ಯ, ದೊಡ್ಡಕೌಲಂದೆ ಗ್ರಾಮ, ನಂಜನಗೂಡು ತಾಲ್ಲೂಕು, ಮೈಸೂರು ಜಿಲ್ಲೆ. | ಸದಸ್ಯರು 

11 ಶ್ರೀಮತಿ ಗೀತಾಮಿತ್ರ, ಯೋಜನಾಧಿಕಾರಿ (ಪಿ.ಒ), ಒ.ಡಿ.ಪಿ.ಸಂಸ್ಥೆ, ಬನ್ನಿಮಂಟಪ, ಮೈಸೂರು-ಬೆಂಗಳೂರು ರಸ್ತೆ ಸದಸ್ಯರು 
ಮೈಸೂರು. 

12 ಶ್ರೀ ಪ್ರಸನ್ನಮೂರ್ತಿ, ಪ್ರತಿಭೆ ಸಂಸ್ಥೆ ನಂಜನಗೂಡು. ಸದಸ್ಯರು 

13 ಶ್ರೀಮತಿ ಮಂಜುಳ ಕೋಂ ಚಿಕ್ಕಬುದ್ಧಿ, ಸುತ್ತೂರು ಗ್ರಾಮ, ನಂಜನಗೂಡು ತಾಲ್ಲೂಕು, ಸದಸ್ಯರು 

14 ಶ್ರೀ ಮಾದು ಬಿನ್‌ ಸಿದ್ದೇಗೌಡ, ಹೊಸ ತಿರುಮಕೂಡಲು, ಟಿ.ನರಸೀಪುರ ತಾಲ್ಲೂಕು, ಸದಸ್ಯರು 

15 ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ದಂಡಾಧಿಕಾರಿ, ಮೈಸೂರು ತಾಲ್ಲೂಕು, ಮೈಸೂರು. ಸಂಚಾಲಕರು 

ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಹುಣಸೂರು ಉಪವಿಭಾಗ 

1 ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ಹುಣಸೂರು ಉಪವಿಭಾಗ, ಹುಣಸೂರು ಅಧ್ಯಕ್ಷರು 

2 ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲ್ಲೂಕು ಪಂಚಾಯತ್‌, ಹುಣಸೂರು ಸದಸ್ಯರು 

3 ಆರಕ್ಷಕ ಉಪ ಅಧೀಕ್ಷಕರು, ಹುಣಸೂರು ಉಪವಿಭಾಗ, ಹುಣಸೂರು ಸದಸ್ಯರು 

4 ಕಾರ್ಮಿಕ ನಿರೀಕ್ಷಕರು, ಕಾರ್ಮಿಕ ಇಲಾಖೆ, ಹುಣಸೂರು ತಾಲ್ಲೂಕು, ಸದಸ್ಯರು 

5 ಸಹಾಯಕ ನಿರ್ದೇಶಕರು, ರೇಷ್ಮೆ ಇಲಾಖೆ, ಹುಣಸೂರು ತಾಲ್ಲೂಕು, ಸದಸ್ಯರು 

6 ಹಿರಿಯ ಭೂವಿಜ್ಞಾನಿಗಳು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಮೈಸೂರು, ಮೈಸೂರು ಜಿಲ್ಲೆ. ಸದಸ್ಯರು 

7 ಚೀಫ್‌ ಲೀಡ್‌ ಬ್ಯಾಂಕ್‌ ಅಧಿಕಾರಿ, ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರು, ಪ್ರಾಂತೀಯ ಕಛೇರಿ, ಕುವೆಂಪುನಗರ, ಸದಸ್ಯರು 
ಮೈಸೂರು. 

8 ಶ್ರೀಮತಿ ರೇಣುಕಮ್ಮ ಕೋಂ ಮಹದೇವ, ಮಾಜಿ ಗ್ರಾಮಪಂಚಾಯಿತಿ ಅಧ್ಯಕ್ಷರು, ಹನಗೋಡು, ಹುಣಸೂರು ಸದಸ್ಯರು 
ತಾಲ್ಲೂಕು 

9 ಸದಸ್ನರು 








ಶ್ರೀ ನಟರಾಜು, ಸರ್ವೋದಯ ಸೇವಾ ಸಂಸ್ಥೆ, ಮುಳ್ಳೂರು, ಹುಣಸೂರು ತಾಲ್ಲೂಕು 














ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ೧೮೦೩ 





























10 ಶ್ರೀ ಬಸವರಾಜು, ಕಾರ್ಯದರ್ಶಿ, ಬುಡಕಟ್ಟು ಕೃಷಿಕರ ಸಂಘ, ಹೆಚ್‌.ಡಿ.ಕೋಟೆ ತಾಲ್ಲೂಕು ಸದಸ್ಯರು 
Il ಶ್ರೀಮತಿ ಮಲ್ಲಿಗಮ್ಮ ಜೀ.ವಿ.ಕ ಸಂಸ್ಥೆ, ಹೆಚ್‌.ಡಿ.ಕೋಟೆ ಸದಸ್ಯರು 
12 ಶ್ರೀ ಶಿವಣ್ಣ, ಅಧ್ಯಕ್ಷರು, ಕರ್ನಾಟಕ ಜೀತದಾಳು ಮತ್ತು ಕೃಷಿ ಕಾರ್ಮಿಕರ ಒಕ್ಕೂಟ, ಹೆಚ್‌.ಡಿ.ಕೋಟೆ ತಾಲ್ಲೂಕು ಸದಸ್ಯರು 
13 ಶ್ರೀಮತಿ ಲಲಿತ ಕರುಂಬಯ್ಯ, ಸಂಯೋಜಕರು, ಡೀಡ್‌ ಸಂಸ್ಥೆ, ಹುಣಸೂರು ತಾಲ್ಲೂಕು ಸದಸ್ಯರು 
14 ಶ್ರೀ ಸತೀಶ್‌, ಪರಿವರ್ತನಾ ಸಂಸ್ಥೆ, ಹನಿವಾಳು, ಪಿರಿಯಾಪಟ್ಟಣ ತಾಲ್ಲೂಕು ಸದಸ್ಯರು 
15 ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ದಂಡಾಧಿಕಾರಿ, ಹುಣಸೂರು ತಾಲ್ಲೂಕು,ಮೈಸೂರು ಜಿಲ್ಲೆ. ಸಂಚಾಲಕರು 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಶಿವಶಂಕರ್‌ 
ನಿರ್ದೇಶಕರು 
ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ 
ಯೋಜನೆ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಅಧಿಸೂಚನೆ 
ಸಂ. ಗ್ರಾಅಪ/20: ಆರ್‌ಬಿಎಲ್‌. 2011, ಬೆಂಗಳೂರು, ದಿನಾಂಕ:13-07-2011 
ಜೀತಗಾರಿಕೆ ಪದ್ದತಿ (ನಿರ್ಮೂಲನಾ) ಕಾಯ್ದೆ 1976 ರ (1976 ರ ಕೇಂದ್ರ ಕಾಯ್ದೆ ಸಂಖ್ಯೆ 19) ಪ್ರಕರಣ ಸಂಖ್ಯೆ 13 ರ ಉಪಪ್ರಕರಣ (1). 
(2) ಮತ್ತು (3) ರ ಅಡಿಯಲ್ಲಿ ದತ್ತವಾದ ಅಧಿಕಾರದನ್ವಯ ಹಾಗೂ ಸದರಿ ವಿಚಾರದಲ್ಲಿ ಈ ಹಿಂದೆ ಹೊರಡಿಸಲಾಗಿದ್ದ ಎಲ್ಲಾ ಆದೇಶಗಳನ್ನು 
ಹಿಂತೆಗೆದುಕೊಂಡು ಕರ್ನಾಟಕ ರಾಜ್ಯ ಸರ್ಕಾರವು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಮತ್ತು ಉಪವಿಭಾಗಮಟ್ಟದಲ್ಲಿ ಈ ಕೆಳಕ೦ಡ ಸದಸ್ಯರನ್ನೊಳಗೊಂಡ 
ಜಾಗೃತ ಸಮಿತಿಯನ್ನು ಈ ಮೂಲಕ ರಚಿಸಿದೆ. 
ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ -ದಕ್ಷಿಣ ಕನ್ನಡ ಜಿಲ್ಲೆ 







































































1 ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲೆ. ಅಧ್ಯಕ್ಷರು 
2 ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್‌, ದಕ್ಷಿಣ ಕನ್ನಡ ಜಿಲ್ಲೆ. ಸದಸ್ಯರು 
3 ಜಿಲ್ಲಾ ಆರಕ್ಷಕ ಆಧೀಕ್ಷಕರು, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಸದಸ್ಯರು 
4 ಸಹಾಯಕ ಕಾರ್ಮಿಕ ಉಪ ಆಯುಕ್ತರು, ಕಾರ್ಮಿಕ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು. ಸದಸ್ಯರು 
5 ಉಪ ನಿರ್ದೇಶಕರು, ರೇಷ್ಮೆ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಸದಸ್ಯರು 
6 ಉಪ ನಿರ್ದೇಶಕರು, ಗಣಿ ಮತ್ತು ಭೂಗರ್ಭ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಸದಸ್ಯರು 
7 ವ್ಯವಸ್ಥಾಪಕರು, ಲೀಡ್‌ ಬ್ಯಾಂಕ್‌(ಸಿಂಡಿಕೇಟ್‌ ಬ್ಯಾಂಕ್‌), ಮಂಗಳೂರು. ಸದಸ್ಯರು 
8 ಶ್ರೀಮತಿ ಸಿ.ಕೆ.ಚ೦ದ್ರಕಲಾ, ಜಿಲ್ಲಾ ಪಂಚಾಯತ್‌ ಸದಸ್ಯರು, ನಾರಾವಿ ಕ್ಷೇತ್ರ, ದಕ್ಷಿಣ ಕನ್ನಡ ಜಿಲ್ಲೆ. ಸದಸ್ಯರು 
9 ಶ್ರೀ ಕೊರಗಪ್ಪ ನಾಯಕ್‌, ಜಿಲ್ಲಾ ಪಂಚಾಯತ್‌ ಸದಸ್ಯರು, ಉಜಿರೆ ಕ್ಷೇತ್ರ, ದಕ್ಷಿಣ ಕನ್ನಡ ಜಿಲ್ಲೆ. ಸದಸ್ಯರು 
10 ಶ್ರೀ ಫಕೀರ, ಜಿಲ್ಲಾ ಪಂಚಾಯತ್‌ ಸದಸ್ಯರು, ನೆಟ್ಟಣಿಗೆ ಮುಡ್ನೂರು ಕ್ಷೇತ್ರ, ದಕ್ಷಿಣ ಕನ್ನಡ ಜಿಲ್ಲೆ. ಸದಸ್ಯರು 
1 ಶ್ರೀಮತಿ ಶೋಭಾಶೇಖರ್‌ ಕೋಂ ಶೇಖರ್‌, ಕುಂದರ್‌ ಕೌಂಪೌಂಡ್‌, ಕಲ್ಯಾಕಂಡೆಟ್ಟು, ಬಿಕರ್ನಕಟ್ಟೆ, ಮ೦ಗಳೂರು. ಸದಸ್ಯರು 
12 ಶ್ರೀ ಅಶೋಕ್‌ಕುಮಾರ್‌ ನಾಯಕ್‌ ಬಿನ್‌ ದಿ:ನರಸಿ೦ಹನಾಯಕ್‌, ಕೋಡಿಕಂಡ, ಶಕ್ತಿನಗರ, ಮಂಗಳೂರು. ಸದಸ್ಯರು 
13 ಶ್ರೀಮತಿ ವಿದ್ಯಾ ನಾಯಕ್‌, ನಾಗರಿಕ ಸೇವಾ ಟ್ರಸ್ಟ್‌, ಗುರುವಾಯನ ಕೆರೆ, ಬೆಳ್ತಂಗಡಿ, ದಕ್ಷಿಣ ಕನ್ನಡ ಜಿಲ್ಲೆ. ಸದಸ್ಯರು 
14 ಶ್ರೀ ರೆನ್ನಿ ಡಿಸೋಜಾ, ಕುಲಾಸೋ ಆಸ್ವತ್ರೆಯ ಹತ್ತಿರ, ಮಂಗಳೂರು. ಸದಸ್ಯರು 
15 ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲೆ. ಮಂಗಳೂರು. ಸಂಚಾಲಕರು 
ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಮಂಗಳೂರು ಉಪವಿಭಾಗ 
1 ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗೀಯ ದಂಡಾಧಿಕಾರಿ, ಮಂಗಳೂರು ಉಪವಿಭಾಗ, ಮಂಗಳೂರು. ಅಧ್ಯಕ್ಷರು 
2 ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕ್‌ ಪಂಚಾಯಿತಿ, ಮಂಗಳೂರು /ಬಂಟ್ವಾಳ 
3 ಆರಕ್ಷಕ ಉಪ ಅಧೀಕ್ಷಕರು, ಮಂಗಳೂರು ಉಪವಿಭಾಗ, ಮಂಗಳೂರು. ಸದಸ್ಯರು 





































































































೧೮೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ಭಾಗ - ೪ಎ 
4 ಸಹಾಯಕ ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಇಲಾಖೆ, ಮಂಗಳೂರು. ಸದಸ್ಯರು 
5 ಕ್ಷೇತ್ರ ವಿಸ್ತರಣಾಧಿಕಾರಿ, ರೇಷ್ಮೆ ಇಲಾಖೆ, ಮಂಗಳೂರು/ಬಂಟ್ವಾಳ ಸದಸ್ಯರು 
6 ಸಹಾಯಕ ಭೂವಿಜ್ಞಾನಿ, ಗಣಿ ಮತ್ತು ಭೂಗರ್ಭ ಇಲಾಖೆ, ಮಂಗಳೂರು ಸದಸ್ಯರು 
7 ವ್ಯವಸ್ಥಾಪಕರು, ಲೀಡ್‌ ಬ್ಯಾಂಕ್‌(ಸಿಂಡಿಕೇಟ್‌ ಬ್ಯಾಂಕ್‌), ಮಂಗಳೂರು. ಸದಸ್ಯರು 
8 ಶ್ರೀಮತಿ ಜಯಶ್ರೀ ಕೊಡಂದೂರು ಕೋಂ:ಬಾಲಕೃಷ್ಣ, ಕೊಡಂದೂರು ಅಡ್ಯನಡ್ಕ, ಕೇಪು ಗ್ರಾಮ, ಬ೦ಟ್ವಾಳ ತಾಲ್ಲೂಕು, ಸದಸ್ಯರು 

ದಕ್ಷಿಣ ಕನ್ನಡ ಜಿಲ್ಲೆ. 
9 ಶ್ರಿ ಮಂಜುನಾಥ ಮೂಲ್ಕಿ ಬಿನ್‌:ರುದ್ರಪ್ಪ ಮನೆ ನಂ.19-1/ಬಿ, ಲಿಂಗಪ್ಪಯ್ಯ ಕಾಡು, ಕೆ.ಎಸ್‌.ರಾವ್‌ ನಗರ, ಅಂಚೆ ಮೂಲ್ಕಿ, ಸದಸ್ಯರು 
ದಕ್ಷಿಣ ಕನ್ನಡ ಜಿಲ್ಲೆ. 
10 ಶ್ರೀ ಎನ್‌.ಕೊಯಿರಾ, ಬಾಳೆಪುಣಿ ಗ್ರಾಮ, ಬ೦ಟ್ವಾಳ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಸದಸ್ಯರು 
1 ಶ್ರೀಮತಿ ವಿಜಯಲಕ್ಷ್ಮಿ ಅಧ್ಯಕ್ಷರು, ಮಹಿಳಾ ಒಕ್ಕೂಟ, ದೇರೆಬೈಲು, ಮ೦ಗಳೂರು. ಸದಸ್ಯರು 
12 ಶ್ರೀ ಬಿ.ತಮ್ಮಯ್ಯ, ಬಿ. ಮೂಡಾ ಗ್ರಾಮ, ಬ೦ಟ್ವಾಳ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಸದಸ್ಯರು 
13 ಶ್ರೀಮತಿ ಶಾಂತ ಬಿ. ಚೌಟ, ಕುಮುಡೇಲು ಮನೆ, ಪುದು ಗ್ರಾಮ, ಬಂಟ್ವಾಳ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಸದಸ್ಯರು 
14 ಶ್ರೀ ಕೃಷ್ಣ ಮೂಲ್ಯ, ನಿರ್ದೇಶಕರು, ಜನ ಶಿಕ್ಷಣ ಟ್ರಸ್ಟ್‌, ಪಂಪ್‌ವೆಲ್‌, ಮರಿಯಾ ಬೇಕರಿ ಬಳಿ, ಮಂಗಳೂರು. ಸದಸ್ಯರು 
15 ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ದಂಡಾಧಿಕಾರಿ, ಮಂಗಳೂರು ತಾಲ್ಲೂಕು, ಮಂಗಳೂರು. ಸಂಚಾಲಕರು 
ಉಪವಿಭಾಗಮಟ್ಟದ ಜಾಗೃತ ಸಮಿತಿ - ಪುತ್ತೂರು ಉಪವಿಭಾಗ 
1 ಉಪವಿಭಾಗಾಧಿಕಾರಿ ಹಾಗೂ ಉಪವಿಭಾಗೀಯ ದಂಡಾಧಿಕಾರಿ, ಪುತ್ತೂರು ಉಪವಿಭಾಗ, ಪುತ್ತೂರು. ಅಧ್ಯಕ್ಷರು 
2 ಕಾರ್ಯನಿರ್ವಾಹಕ ಅಧಿಕಾರಿ, ಪುತ್ತೂರು ತಾಲ್ಲೂಕು ಪಂಚಾಯತ್‌, ದಕ್ಷಿಣ ಕನ್ನಡ ಜಿಲ್ಲೆ. ಸದಸ್ಯರು 
3 | ಆರಕ್ಷಕ ಉಪ ಅಧೀಕ್ಷಕರು, ಪುತ್ತೂರು ಉಪವಿಭಾಗ, ದಕ್ಷಿಣ ಕನ್ನಡ ಜಿಲ್ಲೆ. ಸದಸ್ಯರು 
4 ಕಾರ್ಮಿಕ ಅಧಿಕಾರಿ, ಕಾರ್ಮಿಕ ಇಲಾಖೆ, ಪುತ್ತೂರು ಉಪವಿಭಾಗ, ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆ. ಸದಸ್ಯರು 
5 ರೇಷ್ಮೆ ಕೃಷಿ ಅಧಿಕಾರಿ, ರೇಷ್ಮೆ ಕೃಷಿ ಇಲಾಖೆ, ಪುತ್ತೂರು ಉಪವಿಭಾಗ, ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆ. ಸದಸ್ಯರು 
6 ಗಣಿ ಮತ್ತು ಭೂ ಗರ್ಭ ಇಲಾಖಾಧಿಕಾರಿ, ಪುತ್ತೂರು ಉಪ ವಿಭಾಗ ಮಟ್ಟದ ಗಣಿ ಮತ್ತು ಭೂಗರ್ಭ ಇಲಾಖೆ, ಸದಸ್ಯರು 
ಮಂಗಳೂರು. 
7 ವ್ಯವಸ್ಥಾಪಕರು, ಲೀಡ್‌ ಬ್ಯಾಂಕ್‌(ಸಿಂಡಿಕೇಟ್‌ ಬ್ಯಾಂಕ್‌), ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆ. ಸದಸ್ಯರು 
8 ಶ್ರೀಮತಿ ಭಾಗೀರಥಿ ಮುರುಳ್ಯ, ಮಾಜಿ ಜಿಲ್ಲಾ ಪಂಚಾಯತ್‌ ಸದಸ್ಯರು, ಮುರಳ್ಯ ಅಂಚೆ, ಸುಳ್ಯ ತಾಲ್ಲೂಕು, ದಕ್ಷಿಣ ಸದಸ್ಯರು 
ಕನ್ನಡ ಜಿಲ್ಲೆ. 
9 ಶ್ರೀ ಕೇಶವ ನಾಯ್ಕ, ಸಾಮೆತ್ತಡ್ಕ, ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆ. ಸದಸ್ಯರು 
10 ಶ್ರೀ ಚಂದು ಎಲ್‌ ಬಿನ್‌ ಕೂಚ ಮೇಸ್ತ್ರಿ ಲಾಯಿಲ ಗ್ರಾಮ, ಬೆಳ್ತಂಗಡಿ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಸದಸ್ಯರು 
1 ಶ್ರೀಮತಿ ಜೆಸಿಂತಾ ಮೋನಿಸ್‌, ಮೇಲಂತಬೆಟ್ಟು, ಬೆಳ್ತಂಗಡಿ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಸದಸ್ಯರು 
12 ಶ್ರೀ ಸೋಮನಾಥ ನಾಯಕ್‌, ನಾಗರೀಕ ಸೇವಾ ಟ್ರಸ್ಟ್‌, ಗುರುವಾಯನಕೆರೆ, ಬೆಳ್ತಂಗಡಿ, ದಕ್ಷಿಣ ಕನ್ನಡ ಜಿಲ್ಲೆ. ಸದಸ್ಯರು 
13 ಶ್ರೀಮತಿ ನಯನಾ ರೈ, ಅಧ್ಯಕ್ಷರು, ವಿಕಲಚೇತನ, ನೆಲ್ಲಿಕಟ್ಟೆ, ಪುತ್ತೂರು ನಗರ, ಪುತ್ತೂರು ತಾಲ್ಲೂಕು, ದಕ್ಷಿಣ ಕನ್ನಡ ಸದಸ್ಯರು 
ಜಿಲ್ಲೆ. 
14 ಶ್ರೀ ಅಕ್ಷಯ ಆಳ್ವ, ಅಧ್ಯಕ್ಷರು, ಪರಿವರ್ತನಾ ಸೇವಾ ಟ್ರಸ್ಟ್‌, ಶಿವಕೀರ್ತಿ,ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆ. ಸದಸ್ಯರು 
15 ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ದಂಡಾಧಿಕಾರಿ, ಪುತ್ತೂರು ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಸಂಚಾಲಕರು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಶಿವಶಂಕರ್‌ 
ನಿರ್ದೇಶಕರು 
ಪಿ.ಆರ್‌.773 


ಮಹಾತ್ಮಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ 


ಯೋಜನೆ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ೧೮೦೫ 





EDUCATION SECRETARIAT 
No. ED 201 UPC 2009 , Bangalore, dated: 06-07-2011 
NOTIFICATION 


The draft of the following rules which the Government of Karnataka proposes to make in exercise of the powers conferred 
by sub-section (1) of section 3 read with section 8 of the Karnataka State Civil Services Act, 1978 (Karnataka Act 14 of 1990) is 
hereby published as required by clause (a) of sub-section (2) of section 3 of the said Act in Notification No. ED 201 UPC 2009 
dated: 07-02-2011 inviting objections or suggestions from any persons likely to be affected within fifteen days from the date of its 


publication in the Official Gazette. 
Whereas the said Gazette was made available to the public on 10-03-2011 
And whereas no objection and suggestion has been received in this regard. 


Now, therefore in exercise of the powers conferred by sub-section (1) of section 3 read with section 8 of the Karnataka 


State Civil Services Act, 1978 (Karnataka Act 14 of 1990) the Government of Karnataka hereby makes the following rules, namely:- 
RULES 


1. Title and Commencement.- (1) These rules may be called the Karnataka Education Department Services (Department 
of Collegiate Education) (Absorption of the staff of Erstwhile B.T.Chennaiah Gouramma First Grade College, Somavarapete 


Talluku in the State Civil Services) Rules, 2010 
(2) They shall come into force, on the date of their publication in the Official Gazette. 
2. Definitions.- In these rules, unless the context otherwise requires.- 


(a) “Erstwhile B.T.Chennaiah Gouramma First Grade College” means the B.T.Chennaiah Gouramma First Grade 
College, Somavarapete taken over by Government in Government Order No. ED 08 UPC 2004, dated: 27-11- 
2006. 


(b) “Staff of the erstwhile B.T.Chennaiah Gouramma First Grade College” means the full time permanent staff of the 
erstwhile B.T.Chennaiah Gouramma First Grade College, who were qualified and appointed and admitted to 
grant in aid as per rules of recruitment and who were in service on the date of taking over i.e., 27" November, 


2006. 
(c) “Schedule” means schedule appended to these rules. 


3. Absorption of staff of the Erstwhile B.T.Chennaiah Gouramma First Grade College, Somavarapete, in the State 
Civil Services.- Notwithstanding anything contained in the Karnataka Education Department Services (Department of Collegiate 
Education) (Recruitment) Rule, 1964 and the Karnataka Civil Services (General Recruitment) Rules, 1977 or any other rules made 
or deemed to have been made under the provisions of the Karnataka State Civil Services Act, 1978 (Karnataka Act 14 of 1990), the 
staff of the erstwhile B.T.Chennaiah Gouramma First Grade College, specified in column (2) and who held the posts specified in 
column(4) of the schedule below in the erstwhile B.T.Chennaiah Gouramma First Grade College, Somavarapete as on 27" 
November, 2006 (the date of taking over of the college) and who are in the service on the date of commencement of these 
rules shall be deemed to have been absorbed with effect from the 27" day of November 2006, in the corresponding category of 


posts specified in column (4) thereof: 


Provided that the condition that staff of the erstwhile B.T.Chennaiah Gouramma First Grade College, who were in service 
on the 27" November 2006 shall also be in service on the date of commencement of these rules, shall not be applicable to persons 
who were in service on 27" November 2006 but retired or died before the commencement of these rules. They shall be entitled for 


all such benefits that they are eligible w.e.f. 27" November 2006 to till their superannuation or death whichever is earlier. 


4. Leave, seniority, pay and pension of the persons absorbed.- (1) The service rendered in the erstwhile 


B.T.Chennaiah Gouramma First Grade College by the persons absorbed under these Rules prior to the date of absorption from 


೧೮೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ಭಾಗ - ೪ಎ 





the date of approval for grant in aid shall notwithstanding anything contained in any other rules, count for the purpose of pay, and 


leave but for the purpose of seniority, service from the date of absorption under these rules shall be taken into consideration. 


(2) The pay of the employees shall be fixed at the appropriate stage in the scale of pay of corresponding post in which 


he is absorbed. 
(3) No posts shall be created for absorption of these staff. 


5. Application of other rules.- The Provisions contained in the Karnataka Civil Service Rules, the Karnataka Civil 
Services (conduct) Rules, 1966 and all the other rules regulating the conditions of service of Government servants made under the 
provisions of the Karnataka State Civil Services Act, 1978 (Karnataka Act 14 of 1990), which are applicable to other Government 


Servant shall, in so far as they are not inconsistent with the provisions of these rules, be applicable to persons absorbed under these 


rules 


Schedule; 


Teaching staff 





















































Pay scale 
attached to 
Post held in the the post as on | Basic pay protected after 
Name of the persons / 
erstwhile B.T. the date of | taking over the B.T. 
Sl. Staff of the B.T. Post in which 
Chennaiah taking over / | Chennaiah Couramma 
No. | Chennaiah Gouramma absorbed 
Gouramma First date of | First Grade College from 
First Grade College 
Grade College absorption the date of absorption 
which is 
protected 
(1) (2) (3) (4) (5) (6) 
1. H.N.Ramesh Selection Grade | 12,000-18,300 15360 
Kannada Lecturer 
Lecturer in Kannada 
2. B.S.Sadashiva Senior Scale Lecturer | 10000-15200 13900 
Histore Lecturer 
in History 
3. K.N.Shivakumar Selection Grade | 12,000-18,300 15360 
Pol. Science 
Lecturer in Pol. 
Lecturer 
Science 
4. K.E.Aipu Economics Selection Grade | 12,000-18,300 15360 
Lecturer Lecturer in Economics 
5. Kariappa Rai Selection Grade | 12,000-18,300 14940 
Pol Science 
Lecturer in Pol. 
Lecturer 
Science 
6. H.M.Shivananda Commerce Selection Grade | 12,000-18,300 14940 
Lecturer Lecturer in Commerce 
7. Shridhar Commerce Senior Scale Lecturer | 10000-15200 13900 
Lecturer in Commerce 
8. Kamalaksha Balyaya Commerce Senior Scale Lecturer | 10000-15200 13900 
Lecturer in Commerce 
9. B.K.Rajani English Senior Scale Lecturer | 10000-15200 13900 
Lecturer in English 










































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ೧೮೦೭ 
(1) (2) (3) (4) (5) (6) 
10. | K.A.Krishnappa Physical Senior Scale Physical | 10000-15200 13250 
Education Education Director 
Lecturer 
11. | H.N.Raju Economics Lecturer in Economics 6000-11200 7200 
Lecturer 
12. | B.M.Praveen kumar Commerce Lecturer in Commerce 6000-11200 7200 
Lecturer 
13. | N.Basavaraju Lecturer in History 6000-11200 7050 
History Lecturer 
Non Teaching staff 
Pay scale attached | Basic pay protected 
Post held in 
to the post as on | after taking over the 
Name of the persons / | the erstwhile 
the date of taking | B.T. Chennaiah 
Sl | Staff of the B.T. | B.T. Chennaiah | Post in which 
over / date of | Couramma First 
No. | Chennaiah Gouramma | Gouramma absorbed 
absorption which | Grade College from 
First Grade College First Grade 
is protected the date of 
College 
absorption 
(1) (2) (3) (4) (5) (6) 
1. K.M.Devendra F.D.A Superintendent 5,575-10,620 7400 
2. B.M.Ananda S.D.A. F.D.A. 4,575-,8,400 5450 
3. K.A.Kamal S.D.A. S.D.A. 3,850-7,050 4825 
4. B.T.Ravi Typist Typist 3,850-7,050 4825 
5. Y.N.Dharmappa Lilo. Assistant Lilo. Assistant 3,850-7,050 4575 
6. B.Gurusomappa Peon Attender 3000-5450 3950 
7. H.J.Javara Peon Peon 2600-4350 3550 
8. Ramesh Attender Attender 3300-6300 3850 
9. C.H.Chandrappa Peon Peon 2600-4350 3650 
10. | P.R.Nagaraj Peon Peon 2600-4350 3650 


























Since the institution admitted into Grant-in-aid prior to the introduction of the new pension scheme. A separate rules is to 


be framed for making the provision to implement the old pension scheme. 


PR-839 


By Order and in the name of Governor of Karnataka 


S.M.Nandakumar, 


Under Secretary to Government, 


Education Department (CE). 


೧೮೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ 


ಭಾಗ - ೪ಎ 





CO-OPERATION SECRETARIAT 


No: CO 139 CLM 2010, Bengaluru, dated:04.07.2011. 


NOTIFICATION 


In exercise of the powers conferred by Sub-section(5) of Section 2A of Karnataka Co-operative Societies Act, 
1959(Karnataka Act 11 of 1960) read with Section 21 of the Karnataka General Clauses Act, 1899 (Karnataka Act Ill of 1899), the 
Government of Karnataka hereby amends the Notification No: CO 139 CLM 2010, dated:17.02.2011, published in the Karnataka 


Gazette Part-IVA, dated:17.02.2011 (hereinafter referred to as the said notification) as follows, namely:- 


In the said Notification, in the Table,- 


(1) Inthe entries at Serial No.lll, in column (2), for the words “Assistant Registrar of Co-operative Societies in Bangalore 


Urban District”, the words “Assistant Registrar of Co-operative Societies, South, North and Central Zone circles in 


Bangalore Urban District” shall be substituted; 


(2) Inthe entries at serial No. VI and VI-A, in column (4), the figure “VIII” wherever it occur, shall be omitted; 


(3) For serial Nos. VIll, IX, X and Xl and entries relating thereto, the following shall be substituted, namely:- 











TABLE 
Sl. Powers delegated under sections/rule 
Category of Officers Co-operative Societies 
No. numbers of the Act and Rules 
(1) (2) (3) (4) 

VIll. Additional Registrar All Cooperative Societies in 
of Cooperative Societies Cooperative Credit Structure 
(Credit), Head Office, including Karnataka State 
Bangalore Cooperative Apex Bank and 

Karnataka State Cooperative 


Agriculture and Rural Development 
Bank 





Sections- 30, 72, 72A, 73, 74, 75 and 
118 


Rules- 18, 22(1)(a), 24(2)(a) and 33 


(1) whose area of operation extends to a 


District and is less than a region 





Sections- 26A and 26B 


(ii) whose area of operation is beyond a 


district but less than a Region. 





Sections- 6, 7, 8, 10, 12, 14, 14-B, 16, 
17, 26A, 268, 27, 28, 28A(5), 290, 
29F(7) and (8), 29G(6), 31, 31A, 58(e), 
63(4A), (5) & (7), 64, 65, 65, 67, 68, 69, 
70, 70A, 71, 103, 104, 105A, 110A, 111, 
113, 117, 118, 125 and 128B 


Rules- 3, 6, 14(1), 14B, 14D, 14E, 23, 
26, 50, 52, 53 and 56 


(111) whose area of operation extends to 
a Region and upto the State including 
Federations in these sectors (except 
Sl.No. IX, X and Xl) 














Rule- 17 





(iv) Cooperative Societies whose area 
of operation is beyond a taluk but less 


than a Region 














ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ೧೮೦೯ 
Sl. Powers delegated under sections/rule 
Category of Officers Co-operative Societies 
No. numbers of the Act and Rules 
(1) (2) (3) (4) 
IX. Additional Registrar of C.S. Cooperative Societies dealing in 


(Consumer & Marketing) Head 


Office, Bangalore 


Consumers, Marketing, Processing 


and Oil seeds sectors 





Sections- 30, 72, 72A, 73, 74, 75 and 
118 


Rules- 18, 22(1)(a), 24(2)(a) and 33 


(1) whose area of operation extends 10 a 


District and is less than a Region 





Sections- 26A and 26B 


(ii) whose area of operation is beyond a 


District but less than a Region 





Sections- 6, 7, 8, 10, 12, 14, 14-B,16, 
17, 26A, 26B, 27, 28, 28A(5), 290, 
29F(7) and (8), 29G(6), 31, 31A, 58(e), 
63(4A), (5) & (7), 64, 65, 65, 67, 68, 69, 
70, 70A, 71, 103, 104, 105A, 110A, 111, 
113, 117, 118, 125 and 128B 

Rules- 3, 6, 14(1), 148, 14D, 145, 23, 
26, 31, 50, 52, 53 and 56 


(iiiwhose area of operation extends to 
a Region and upto the State including 
Federations in these sectors (except Sl. 


No. VIll, X and Xl) 





Rule - 17 


(iv) Cooperative Societies whose area 
of operation is beyond a taluk but less 


than a Region 





Additional Registrar of C.S. 
(Housing & Miscellaneous) 


Head Office, Bangalore 


In respect of all types of Co- 


operative Societies (excluding 
Consumers, Marketing, Farming, Oil 
Growers Cooperatives, Processing 


Cooperatives, Urban and Rural 
Credit Cooperatives, All agricultural 
credit cooperative societies, All 


employees credit cooperative 
societies and all Industrial and Dairy 
Cooperatives (Except SL. No. VIll, IX 


and Xl) 





Sections- 30, 72, 72A, 73, 74, 75 and 
118 


Rules- 18, 22(1)(a), 24(2)(a) and 33 


(1) whose area of operation extends to a 


District and is less than a Region 














Sections- 26A and 26B 





(ii) whose area of operation is beyond a 


District but less than a Region 























೧೮೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ಭಾಗ - ೪ಎ 
Sl. Powers delegated under sections/rule 
Category of Officers Co-operative Societies 
No. numbers of the Act and Rules 
(1) (2) (3) (4) 
Sections- 6, 7, 8, 10, 12, 14, 14-B, 16, | (iii) whose area of operation extends 
17, 26A, 26B, 27, 28, 28A(5), 290, | to a Region and upto the State 
29F(7) and (8), 29G(6), 31, 31A, 58(e), | including Federation in these sectors 
63(4A), (5) & (7), 64, 65, 65A, 67, 68, 69, 
70, 70%, 71, 103, 104, 105A, 110A, 111, 
113, 117, 118, 125 and 128B 
Rules- 3, 6, 14(1), 14B, 14D, 14E, 23, 
26, 31, 50, 52, 53 and 56 
Rule-17 (iv) Cooperative Societies whose area 
of operation is beyond a taluk but less 
than a Region 
Sections- 69, 70, 70A, 71, 103 and 117 (v) Urban Credit, Employees Credit, 
Rules- 31 and 56 Rural Credit Cooperative Societies 
which are above the Region and upto 
State 
Xl. Additional Registrar of C.S. All Industrial Cooperatives including 
(Industries & Dairy Head Handicrafts Cooperatives, Khadi and 


Office, Bangalore 


Village Industries, Artisans Industrial 


Cooperatives, Beedi Workers 


Cooperatives, Coir Cooperatives, 


Dairy Cooperatives, District 


Cooperative Unions, Supply and 
Marketing Cooperatives (Except SL. 


No. VIll, IX and X) 





Sections- 30, 72, 72A, 73, 74, 75 and 
118 


Rules- 18, 22(1)(a), 24(2)(a) and 33 


(1) whose area of operation extends to a 


District but less than a Region 





Sections- 26A and 26B 


(ii) whose area of operation is beyond a 


District but less than a Region 














Sections- 6, 7, 8, 10, 12, 14, 14-B, 16, 
17, 26A, 26B, 27, 28, 28A(5), 290, 
29F(7) and (8), 29G(6), 31, 31A, 58(e), 
63(4A), (5) & (7), 64, 65, 65, 67, 68, 69, 
70, 70A, 71, 103, 104, 105A, 110A, 111, 
113, 117, 118, 125 and 128B 


Rules- 3, 6, 14(1), 14B, 14D, 14E, 18, 
22(1)(a), 23, 24(2)(a), 26, 31, 33, 50, 52, 
53 and 56 





(iii) whose area of operation extends to 
a Region and upto the State including 
sector and 


Federation in these 


Karnataka State Cooperative 
Federation Ltd., and District cooperative 
Milk Unions and District Cooperative 


Unions and DSMS 








ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ೧೮೧೧ 











Sl. Powers delegated under sections/rule | 
Category of Officers Co-operative Societies 
No. numbers of the Act and Rules 
(10) (2) (3) (4) 
Rule-17 (iv) Cooperative Societies whose area 
of operation is beyond a taluk but less 
than a Region 

















BY ORDER AND IN THE NAME OF THE GOVERNOR OF KARNATAKA, 
R.S. NULI. 
Officer on Special Duty & Ex-officio 
Joint Secretary to Government, 
PR-720 Cooperation Department. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಸಇ 34 ಎ೦ಆರ್‌ಆ (1) 2011, ಬೆಂಗಳೂರು, ದಿನಾಂಕ: 24/06/2011 

ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂ:ಸಿಎಂಡಬ್ರ್ಯೂ/363/ಎ೦ಆರ್‌ಇ/2000(1), ದಿ:01/06/2001ರ ಮೂಲಕ ಕೊಪ್ಪ ಮತ್ತು 
ನರಸಿಂಹರಾಜಪುರ ತಾಲ್ಲೂಕುಗಳಿಗೆ ಕೊಪ್ಪ ಮಾರುಕಟ್ಟೆ ಕ್ಷೇತ್ರವನ್ನು ಮತ್ತು ಶೃಂಗೇರಿ ತಾಲ್ಲೂಕಿಗೆ ಶೃಂಗೇರಿ ಮಾರುಕಟ್ಟೆ ಕ್ಷೇತ್ರವನ್ನು ರಚಿಸಿ ಅಧಿಸೂಚನೆ 
ಸಂ:ಸಿಎಂಡಬ್ಬ್ಯೂ/363/ಎಂಆರ್‌ಇ/2000(2). ದಿ:01/06/01ರ ಮೂಲಕ ಕೊಪ್ಪ ಮಾರುಕಟ್ಟೆ ಸಮಿತಿಯ ಹೆಸರನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, 
ಕೊಪ್ಪ ಎಂದು ಹಾಗೂ ಅಧಿಸೂಚನೆ ಸಂ:ಸಿಎಂಡಬ್ಲ್ಯೂ/363/ಎಂಆರ್‌ಇ/2000(3), ದಿ:01/06/01ರ ಮೂಲಕ ಶೃಂಗೇರಿ ಮಾರುಕಟ್ಟೆ ಸಮಿತಿಯ 

ಹೆಸರನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಶೃಂಗೇರಿ ಎಂದು ನಿರ್ಧಿಷ್ಟಪಡಿಸಿದೆ. 

ಸದರಿ ಮಾರುಕಟ್ಟೆ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕಾಲಕಾಲಕ್ಕೆ ಅಧಿಸೂಚನೆಗಳ ಮೂಲಕ 112 ಕೃಷಿ ಉತ್ಪನ್ನಗಳನ್ನು ಮಾರಾಟ ನಿಯಂತ್ರಣಕ್ಕೆ 

ಒಳಪಡಿಸಿದೆ. 

ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ ಕಲಂ 144ರಲ್ಲಿ ಪ್ರದತ್ತವಾದ 

ಅಧಿಕಾರವನ್ನು ಚಲಾಯಿಸಿ ಕೊಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯನ್ನು ಶೃಂಗೇರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯೊಂದಿಗೆ ವಿಲೀನಗೊಳಿಸಿ 
ಕೊಪ್ಪ, ನರಸಿಂಹರಾಜಪುರ ಮತ್ತು ಶೃಂಗೇರಿ ತಾಲ್ಲೂಕುಗಳನ್ನೊಳಗೊ೦ಡ ಮಾರುಕಟ್ಟೆ ಕ್ಷೇತಕ್ಕೆ ಶೃಂಗೇರಿಯಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯನ್ನು 
ಸ್ಥಾಪಿಸಲು ಹಾಗೂ ಸದರಿ ಸಮಿತಿಯ ಕೇಂದ್ರ ಸ್ಥಾನವನ್ನು ಕೊಪ್ಪದಲ್ಲಿ ಸ್ಥಾಪಿಸಲು ಕೆಲವು ನಿಬಂಧನೆಗಳೊಂದಿಗೆ ಉದ್ದೇಶಿಸಿ ಆಕ್ಷೇಪಣೆ ಹಾಗೂ 
ಸಲಹೆಗಳನ್ನು ಅಧಿಸೂಚನೆ ಸಂ:ಸಇ/34/ಎ೦ಆರ್‌ಇ/2011, ದಿ:25/02/2011ರ ಮೂಲಕ ಆಹ್ವಾನಿಸಿದ್ದು, ಸದರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ 
ಪತ್ರ ವಿಶೇಷ ಪತ್ರಿಕೆಯಲ್ಲಿ ದಿ:25/02/2011 ರಲ್ಲಿ ಹಾಗೂ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ದಿ:01/03/2011 ರಲ್ಲಿ ಪ್ರಕಟಗೊಳಿಸಲಾಗಿತ್ತು. ಸದರಿ 
ಅಧಿಸೂಚನೆಗೆ ಸಂಬಂಧಿಸಿದಂತೆ ಬಂದ ಆಕ್ಷೇಪಣೆಗಳನ್ನು ಸರ್ಕಾರ ಪರಿಶೀಲಿಸಿದ್ದು ಉದ್ದೇಶಿತ ಶೃಂಗೇರಿ ಮಾರುಕಟ್ಟೆ ಸಮಿತಿ ರಚನೆಯಿಂದ ರೈತರ 
ಹಿತರಕ್ಷಣೆಯನ್ನು ಮಾಡಬಹುದಾಗಿರುತ್ತದೆ ಎಂಬುದನ್ನು ಗಮನಿಸಿ ಆಕ್ಷೇಪಣೆಯನ್ನು ತಳ್ಳಿಹಾಕಿದೆ. 

ಆದ್ದರಿಂದ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ ಕಲಂ 144 ರಲ್ಲಿ 

ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕೊಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯನ್ನು ಶೃಂಗೇರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯೊಂದಿಗೆ 
ವಿಲೀನಗೊಳಿಸಿ ಕೊಪ್ಪ, ನರಸಿಂಹರಾಜಪುರ ಮತ್ತು ಶೃಂಗೇರಿ ತಾಲ್ಲೂಕುಗಳನ್ನೊಳಗೊ೦ಡ ಮಾರುಕಟ್ಟೆ ಕ್ಷೇತ್ರಕ್ಕೆ ಶೃಂಗೇರಿಯಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಯನ್ನು ಸ್ಥಾಪಿಸಿ ಈ ಕೆಳಗಿನ ನಿಬಂಧನೆಗಳನ್ನು ನಿರ್ದಿಷ್ಟಪಡಿಸಿ ಮತ್ತು ಕೆಳಕಂಡ ಕೃಷಿ ಉತ್ಪನ್ನಗಳನ್ನು ಮಾರಾಟ ನಿಯಂತ್ರಣಕ್ಕೆ ಒಳಪಡಿಸಿ 
ಹಾಗೂ ಅದರ ಕೇಂದ್ರ ಸ್ಥಾನವನ್ನು ಕೊಪ್ಪದಲ್ಲಿ ನಿಗಧಿಪಡಿಸಿದೆ. 

1 ಕೊಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮತ್ತು ಶೃಂಗೇರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವುಗಳಿಗೆ ಸಂಬಂಧಿಸಿದ ಆಸ್ತಿಗಳ 
ಹಕ್ಕುಗಳು ಬಾಧ್ಯತೆಗಳು, ಕರ್ತವ್ಯಗಳು, ಜವಾಬ್ದಾರಿಗಳು, ಒಪ್ಪಂದಗಳು, ಖಯಣಗಳು ಮತ್ತು ನಡವಳಿಗಳು ಸಂಯೋಜಿತ ಮಾರುಕಟ್ಟೆ 
ಸಮಿತಿಯಲ್ಲಿ ವಿಲೀನವಾಗತಕ್ಕದ್ದು. 

2. ಕೊಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮತ್ತು ಶೃಂಗೇರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ಮಂಜೂರು ಮಾಡಿರುವ 
ಪರವಾನಗಿ, ನೀಡಿರುವ ಅನುಮತಿಗಳು, ಸಂಯೋಜಿತ ಮಾರುಕಟ್ಟೆ ಸಮಿತಿ ನೀಡಿರುವ ಪರವಾನಗಿ ಮತ್ತು ಅನುಮತಿ ಎಂದು 
ಪರಿಗಣಿಸತಕ್ಕದ್ದು. 


೧೮೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೮, ೨೦೧೧ ಭಾಗ - ೪ಎ 





3. ಕೊಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮತ್ತು ಶೃಂಗೇರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ವಸೂಲಿ ಮಾಡಿರುವ ಶುಲ್ಕಗಳು, 
ರಚಿಸಿಕೊಂಡಿರುವ ಉಪ ನಿಯಮಗಳು ಅಥವಾ ನಿರ್ದಿಷ್ಟಪಡಿಸಿರುವ ನಮೂನೆಗಳು ಸಂಯೋಜಿತ ಮಾರುಕಟ್ಟೆ ಸಮಿತಿ ವಸೂಲಿ 
ಮಾಡಿದ ಶುಲ್ಕಗಳು, ರಚಿಸಿಕೊಂಡಿರುವ ಉಪ ನಿಯಮಗಳು ಮತ್ತು ನಿರ್ದಿಷ್ಟಪಡಿಸಿರುವ ನಮೂನೆಗಳೆಂದು ಪರಿಗಣಿಸತಕ್ಕದ್ದು. 

4. ಕೊಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮತ್ತು ಶೃಂಗೇರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ಮಾಡಿಕೊಂಡಿರುವ ಒಪ್ಪಂದಗಳು, 
ಸಂಯೋಜಿತ ಮಾರುಕಟ್ಟೆ ಸಮಿತಿ ಮಾಡಿಕೊಂಡ ಒಪ್ಪಂದಗಳು ಎಂದು ಪರಿಗಣಿಸತಕ್ಕದ್ದು. 

1 ಜಾನುವಾರುಗಳು, 2. ಮೇಕೆಗಳು, 3.ಕುರಿಗಳು, 4 ಹತ್ತಿ (ಬೀಜ ತೆಗೆದ ಮತ್ತು ತೆಗೆಯದ), 5. ಎಲ್ಲಾ ಹೂ.ಗಳು, 6.ಸಜ್ಜೆ, 7.ಜವೆ ಗೋಧಿ, 
8.ಜೋಳ, 9.ಕ೦ಬು, 10.ಮೆಕ್ಕೆಜೋಳ, 11.ನವಣೆ, 12.ಭತ್ತ, 13.ರಾಗಿ, 14.ಅಕ್ಕಿ 15.ಸಾಮೆ (ಸಾವೆ), 16.ಗೋಧಿ, 17.ಅ೦ಟುವಾಳ, 18.ಬೊಂಬು, 
19,ಬೆತ್ತ, 20.ಹಿಪ್ಪೆಬೀಜ, 21.ಹೊ೦ಗೇಬೀಜ, 22.ಬೇವಿನಬೀಜ, 23.ಸೀಗೇಕಾಯಿ, 24.ಹುಣಸೇಹಣ್ಣು, 25. ಹುಣಸೇಬೀಜ, 26.ಸೇಬು, 
27.ಬಾಳೆಹಣ್ಣು, 28.ಬೋರೆಹಣ್ಣು, 29.ಹುಳಿಹಣ್ಣುಗಳು, 30.ಚಕ್ಕೋತನ ಹಣ್ಣು, 31ಪೇರಲೆಹಣ್ಣು (ಸೀಬೆಹಣ್ಣು), 32.ದ್ರಾಕ್ಷಿ, 33.ಹಲಸಿನಹಣ್ಣು, 
34.ಜಂಬುನೇರಳೆಹಣ್ಣು. 35.ನಿಂಬೆಹಣ್ಣು, 36.ಕರಬೂಜ, 37.ಮಾವಿನಹಣ್ಣು, 38.ಮೂಸಂಬಿ, 39.ಮರಸೇಬು, 40.ಪೈನಾಪಲ್‌ (ಅನಾನಸ್‌), 
41.ಪಪ್ಪಾಯಿಹಣ್ಣು (ಪರಂಗಿಹಣ್ಣು), 42.ದಾಳಿಂಬೆಹಣ್ಣು, 43.ಸಪೋಟಾ, 44.ಸಿದ್ಧೋಟ, 45.ಕಿತ್ತಳೆ, 46.ಕಲ್ಲ೦ಗಡಿ, 47.ನೆಲಗಡಲೆ(ಶೇಂಗಾ) 
(ಕಾಯಿ ಮತ್ತು ಬೀಜ), 48.ಹರಳುಬೀಜ, 49.ಹತ್ತಿಬೀಜ, 50.ಅಗಸೆಬೀಜ, 51.ಸಾಸುವೆ, 52.ಹುಚ್ಚೆಳ್ಳು 53.ಕುಸುಬೆ, 54.ಎಳ್ಳು, 
55.ಸೂರ್ಯಕಾಂತಿಬೀಜ, 56.ಸೋಯಾಬಿನ್‌, 57.ಅಡಿಕೆ, 58.ಗೋಡಂಬಿಬೀಜ, 59.ಒಣಮೆಣಸಿನಕಾಯಿ, 60.ತೆಂಗಿನಕಾಯಿ, 61.ಕೊಬ್ಬರಿ, 
62.ಕೊತ್ತಂಬರಿಬೀಜ (ಧನಿಯಾ), 63.ಬೆಳ್ಳುಳ್ಳಿ, 64.ಶುಂಠಿ, 65.ಮೆಂತ್ಯ, 66.ಕಾಳುಮೆಣಸು, 67.ಅರಿಶಿನ, 68.ಅಲಸಂದೆ(ಇಡೀ ಮತ್ತು 
ಒಡೆದ), 69.ಅವರೆ (ಇಡೀ ಮತ್ತು ಒಡೆದ), 70.ಕಡಲೆ (ಇಡೀ ಮತ್ತು ಒಡೆದ), 71 ಉದ್ದು (ಇಡೀ ಮತ್ತು ಒಡೆದ), 72.ಬುಲ್ಲರ್‌ (ಇಡೀ 
ಮತ್ತು ಒಡೆದ), 73.ಹೆಸರು (ಇಡೀ ಮತ್ತು ಒಡೆದ), 74.ಹುರುಳಿ, 75.ಲಾಕ್‌ (ಇಡೀ ಮತ್ತು ಒಡೆದ), 76.ಮಡಿಕೆ (ಮಟಕಿ) (ಇಡೀ ಮತ್ತು 
ಒಡೆದ) 77.ಚೆನ್ನಂಗಿ (ಮಸೂರಿ) (ಇಡೀ ಮತ್ತು ಒಡೆದ), 78.ಬಟಾಣಿ, 79.ತೊಗರಿ (ಇಡೀ ಮತ್ತು ಒಡೆದ), 80.ಮೋತ್‌ (ಇಡೀ ಮತ್ತು 
ಒಡೆದ), 81.ಎಲ್ಲಾ ತರಕಾರಿಗಳು (ಸೊಪ್ಪುಗಳು ಸೇರಿಸಿ)(ಗರ್ಕಿನ್‌ ಹೊರತುಪಡಿಸಿ), 82.ಕಾಯಿಗಳು, 83.ಹಸಿರುಮೆಣಸಿನಕಾಯಿ, 84.ಈರುಳ್ಳಿ, 
85.ಆಲೂಗಡ್ಡೆ, 86.ಸುವರ್ಣಗೆಡ್ಡೆ. 87.ಸಿಹಿಗೆಣಸು (ಗೆಣಸು), 88.ಟೊಮ್ಯಾಟೋ, 89.ವೀಳ್ಯೆದೆಲೆ, 90.ಬೆಲ್ಲ, 91.ತೆಂಗಿನಕಡ್ಡಿ, 92.ಒಣದ್ರಾಕ್ಷಿ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಕೆ. ವಾಸುದೇವ ಮೂರ್ತಿ 
ಪಿ.ಆರ್‌.686 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಳ 210 ಎಂಆರ್‌ಇ 2011, ಬೆಂಗಳೂರು, ದಿನಾಂಕ: 22/06/2011 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 111) () ರಲ್ಲಿ ಪ್ರದತ್ತವಾದ 


ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಬಿಜಾಪುರ ಜಿಲ್ಲೆಯ ತಾಳಿಕೋಟೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಕೆಳಕಂಡ ಮೂವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿದೆ:- 





ಸದಸ್ಯರ ಹೆಸರು 


(೮೬ 


24 
೦ 


ಶ್ರೀ / ಶ್ರೀಮತಿ 





1 (ಶ್ರೀ ಬಸವರಾಜ ಸಾಹೇಬಣ್ಣ ಹಿರೇಕುರುಬರ. ಮು॥ ಪೋ॥ ಬೀದರಕುಂದಿ, ತಾ। ಮುದ್ದೇಬಿಹಾಳ 





2 | ಶ್ರೀ ರಾಮನಗೌಡ ಬಸಂತರಾಯ ಬಿರಾದಾರ ಮು॥ ಪೋ॥ ಗೋಟಗುಣಕಿ, ತಾ| ಮುದ್ದೇಬಿಹಾಳ. 














3 | ಶ್ರೀ ಬಸನಗೌಡ ರುದ್ರಗೌಡ ಪಾಟೀಲ ಮು। ಪೋ॥ ಮಡಿಕೇಶ್ವರ, ತಾ॥ ಮುದ್ದೇಬಿಹಾಳ. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಕೆ. ವಾಸುದೇವ ಮೂರ್ತಿ 
ಪಿ.ಆರ್‌.695 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 


